CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





(CL 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೭ ೨೦೦೫ (ಕಾರ್ತಿಕ ೫ ಶಕ ವರ್ಷ ೧೯೨೭) | ಸಂಚಿಕೆ ೪೨ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಆಯುಕ್ತರವರ ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ:ಮಮಅಇ: ಮಾಹಅ:1:2005-06, ಬೆಂಗಳೂರು, ದಿನಾಂಕ:21ನೇ ಸೆಪ್ಟೆಂಬರ್‌, 2005 

2005 ಮಾಹಿತಿ ಹಕ್ಕು ಕಾಯ್ದೆ (2005ರ ಕೇಂದ್ರ ಕಾಯ್ದೆ ಸಂ.22) ಸೆಕ್ಷನ್‌ 5(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಆಯುಕ್ತರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕಛೇರಿಗೆ ಸಂಬಂಧಿಸಿದಂತೆ ಉಪ ನಿರ್ದೇಶಕರು (ಮಹಿಳಾ ಕಲ್ಯಾಣ) ಇವರನ್ನು 
“ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಎಂದು ನೇಮಕ ಮಾಡಲಾಗಿದೆ. 

ಮೇಲ್ಕಂಡ 2005ರ ಮಾಹಿತಿ ಹಕ್ಕು ಅಧಿನಿಯಮ ಸೆಕ್ಷನ್‌ 5(0)ರ ಅಡಿಯಲ್ಲಿ ಸಹಾಯಕ ನಿರ್ದೇಶಕರು (ಆಡಳಿತ) ಇವರನ್ನು ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಕ ಮಾಡಲಾಗಿದೆ. 

2005ರ ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್‌ 19(1)ರ ಅಡಿಯಲ್ಲಿ ಜಂಟಿ ನಿರ್ದೇಶಕರು (ಆಡಳಿತ) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಇವರನ್ನು ಕಾಯ್ದೆ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಲು ಮೇಲ್ಲನವಿ ಪ್ರಾಧಿಕಾರ ಎಂದು ನೇಮಕ ಮಾಡಲಾಗಿದೆ. 


ಪಿ.ಆರ್‌.1388 ಆಯುಕ್ತರು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು. 


ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ಇ.ಐ.ಬಿ. ಕೊಡಗು ಜಿಲ್ಲೆ, ಮಡಿಕೇರಿ ಇವರ ನ್ಯಾಯಾಲಯದಲ್ಲಿ 


ನಂ. ಇಎಕ್ಸ್‌ಇ:3: ಡಿಟಿಸಿಆರ್‌ಎಂ: 6/ 2005-06, ದಿನಾಂಕ:16ನೇ ಆಗಸ್ಟ್‌, 2005 
ಉಪಸ್ಥಿತರು: ಶ್ರೀ ಎನ್‌.ಎಂ. ಹುಸೇನ್‌, 
ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಅಧೀಕ್ಷಕರು, ಕೊಡಗು ಜಿಲ್ಲೆ, ಮಡಿಕೇರಿ. 
ಫಿರ್ಯಾದುದಾರರು: ಆರೋಪಿಗಳು 
ಅಬಕಾರಿ ಉಪ ನಿರೀಕ್ಷಕರು, ಉಪ ವಿಭಾಗ, ವಿರುದ್ಧ ಪತ್ತೆಯಾಗಿರುವುದಿಲ್ಲ 
ಮಡಿಕೇರಿ. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ: 19.07.2004ರಂದು ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್‌ ಠಾಣೆ, ಪೊಲೀಸ್‌ ಉಪ ನಿರಿಕ್ಷಕರಿಗೆ ಬಂದ ವರ್ತಮಾನದಂತೆ 
ಅವರ ಸಿಬ್ಬಂದಿಯವರೊಂದಿಗೆ ವಿರಾಜಪೇಟೆ ತಾಲ್ಲೂಕಿನ ಬಿಟ್ಟಂಗಾಲ ಗ್ರಾಮಕ್ಕೆ ಹೋಗಿ ಕಾದು ಕುಳಿತ್ತಿದ್ದಾಗ ಗೋಣಿಕೊಪ್ಪ ಕಡೆಯಿಂದ ಕೇರಳದ ಕಡೆಗೆ 
ಒಂದು ಬಿಳಿ ಬಣ್ಣದ ಟಾಟ ಸಿಯರೋ ನಂ.ಕೆ.ಎಲ್‌. -03-ಎ-9394 ಬರುತ್ತಿದ್ದು ಅತಿ ವೇಗವಾಗಿ ಓಡಿಸುತ್ತಿದ್ದುದ್ದನ್ನು ನೋಡಿ ಅನುಮಾನದಿಂದ 
ಹಿಂಬಾಲಿಸಿಕೊಂಡು ಹೋಗುವಾಗ ಕೊಳತ್ತೂರು ಬೈಗೋಡು ಗ್ರಾಮದ ಸಾರ್ವಜನಿಕ ರಸ್ತೆಯ ಪಕ್ಕದಲ್ಲಿರುವ ಮರಟಂಡ ಕುಟುಂಬಸ್ಥರ ಗದ್ದೆಗೆ 
ಹೋಗುವ ಗಾಡಿ ರಸ್ತೆಯ ಒಳಗಡೆ ನಿಲ್ಲಿಸಿ ಕತ್ತಲೆಯಲ್ಲಿ ಆರೋಪಿಗಳು ವಾಹನವನ್ನು ಬಿಟ್ಟು ಪರಾರಿಯಾಗಿರುತ್ತಾರೆ. ಪಂಚಾಯಿತಿದಾರರನ್ನು 
ಕರೆಯಿಸಿಕೊಂಡು ಪಂಚರ ಸಮಕ್ಷಮ ವಾಹನವನ್ನು ಪರಿಶೀಲಿಸಲಾಗಿ ವಾಹನದಲ್ಲಿದ್ದ 30ಲೀ.ನ 16 ಪ್ಲಾಸ್ಟಿಕ್‌ ಕ್ಯಾನುಗಳಲ್ಲಿ ಮದ್ಯಸಾರ ತುಂಬಿಸಿರುವುದು 
ಕಂಡು ಬಂದಿದ್ದು ಈ 16 ಕ್ಯಾನುಗಳ ಪೈಕಿ ಒಂದು ಕ್ಯಾನ್‌ ನಿಂದ 500 ಎಂ.ಎಲ್‌.ನ ಒಂದು ಸೀಸೆಯನ್ನು ಮಾದರಿ ತೆಗೆದು ಅಕ್ರಮ ಸಾಗಣಿಕೆ ಎಂದು 


( ೧೨೮೧) 


೧೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಪರಿಗಣಿಸಿ ಸದರಿ 16 ಲೀ ಮದ್ಯಸಾರ ತುಂಬಿದ್ದ ಕ್ಯಾನುಗಳನ್ನು ಹಾಗೂ ವಾಹನವನ್ನು ವಶಕ್ಕೆ ತೆಗೆದುಕೊಂಡು ಕರ್ನಾಟಕ ರಾಜ್ಯ, ಅಬಕಾರಿ ಕಾಯ್ದೆ 
32,34,43(ಎ), ರ ಪ್ರಕಾರ ಅಪರಾಧವಾದ್ದರಿಂದ ಮೊಕದ್ದಮೆ ಸಂಖ್ಯೆ: 88/ 2004 ದಿನಾಂಕ: 19.07.2004ರ ಪ್ರಕಾರ ಮೊಕದ್ದಮೆಯನ್ನು ದಾಖಲು 
ಮಾಡಿಕೊಂಡಿರುತ್ತಾರೆ. ನಂತರ ಪೂರ್ಣ ಸ್ವತ್ತುಗಳೊಂದಿಗೆ ಮುಂದಿನ ತನಿಖೆಯ ಕ್ರಮದ ಬಗ್ಗೆ ಅಬಕಾರಿ ಉಪ ನಿರೀಕ್ಷಕರು, ವಿರಾಜಪೇಟೆ 
ಉಪವಲಯ ರವರಿಗೆ ಹಸ್ತಾಂತರಿಸಿರುತ್ತಾರೆ. 


ಟಾಟ ಸಿಯಾರಾ ವಾಹನದೊಂದಿಗೆ ವಶಪಡಿಸಿಕೊಳ್ಳಲಾದ ಮದ್ಯಸಾರ 30 ಲೀ. 16 ಕ್ಕಾನುಗಳು ಒಟ್ಟು 480 ಲೀಟರ್‌ನ್ನು ಪೊಲೀಸ್‌ 
ಇಲಾಖೆಯವರು ಹಸ್ತಾಂತರಿಸಿದ ಮದ್ಯಸಾರದಿಂದ ರಾಸಾಯನಿಕ ಪರೀಕ್ಷೆಗೆ 500 ಎಂ.ಎಲ್‌.ನಷ್ಟು ಮಾದರಿ ತೆಗೆದು ಬಾಟಲಿಗೆ ಬಟ್ಟೆ ಸುತ್ತಿ ದಾರ ಕಟ್ಟಿ 
ಇಲಾಖೆ ಸೀಲಿನಿಂದ ಮೊಹರು ಮಾಡಲಾಯಿತು. ನಂತರ ದಿನಾಂಕ: 07.08.2004ರಂದು ರಾಸಾಯನಿಕ ತಜ್ಞರು ಮಂಗಳೂರು, ರಾಸಾಯನಿಕ ಕೇಂದ್ರ 
ಇಲ್ಲಿಗೆ ಕಳುಹಿಸಲಾಗಿದ್ದು ಇವರ ವರದಿ ದಿನಾಂಕ: 27.11.2004ರ ಪ್ರಕಾರ ಮದ್ಯಸಾರವೆಂದು ಸಾಬೀತಾಗಿರುತ್ತದೆ. ಸದರಿ ಮದ್ಯಸಾರವು 95.0% 
ಇದ್ದು ಇದು ಮಾನವನ ಸೇವನೆಗೆ ಯೋಗ್ಯವಾಗಿದೆ ಎಂದು ದೃಢೀಕರಣ ಪತ್ರ ನೀಡಿರುತ್ತಾರೆ. ಇದರಂತೆ ಅಬಕಾರಿ ಉಪ ನಿರೀಕ್ಷಕರು, ವಿರಾಜಪೇಟೆ 
ಉಪ ವಲಯ ಇವರ ಪತ್ರ ಸಂಖ್ಯೆ: 36/2004 ದಿನಾಂಕ: 05.02.2005ರಂದು ವರದಿಯನ್ನು ಸಲ್ಲಿಸಿ ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ 
ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡುವ ಶಿಫಾರಸ್ಸಿನ ಮೇರೆಗೆ ಈ ಪ್ರಾಧಿಕಾರದಿಂದ ದಿನಾಂಕ: 23.02.2005 
ರಂದು ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಹೊರಡಿಸಲಾಗಿದೆ. 

ಪ್ರಕರಣದಲ್ಲಿ ಜಪ್ತಿ ಮಾಡಲ್ಪಟ್ಟ ಟಾಟ ಸಿಯಾರಾ ಸಂಖ್ಯೆ: ಕೆ.ಎಲ್‌. -03-ಎ-9394 ಆರ್‌.ಸಿ. ಮಾಲಿಕರ ಹೆಸರು ಮತ್ತು ವಿಳಾಸವನ್ನು 
ತಿಳಿಯಲು ಸಂಬಂಧಿಸಿದ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಪಟ್ಟಣಂ ತಿಟ್ಟ ಇವರಿಗೆ 25.11.2005ರಂದು ಪತ್ರ 
ಬರೆಯಲಾಗಿದ್ದು ಇವರು ಅಲ್‌ಪುಜಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆಯುವಂತೆ ಮಾಹಿತಿ ನೀಡಿದ್ದು ಅಲ್‌ಪುಜಾ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾಂಕ: 25.12.2004ರಂದು ಪತ್ರ ಬರೆಯಲಾಗಿರುತ್ತದೆ. ಅವರು ತಿರುವಳ್ಳ ಕೇರಳ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ವರದಿಯನ್ನು 
ಸಲ್ಲಿಸಿರುತ್ತಾರೆ. ಇವರಿಂದ ದಿನಾಂಕ: 04.04.2005ರಂದು ವಾಹನದ ಮಾಲಿಕತ್ವಕ್ಕೆ ಸಂಬಂಧಿಸಿದ ಬಿ ಎಕ್ಸ್‌ಟ್ರ್ಯಾಕ್ಟ್‌ ಬಂದಿರುತ್ತದೆ. ಅದರಲ್ಲಿ 
ನಮೂದಿಸಿರುವಂತೆ ಶ್ರೀ ಪಿ.ಎಂ. ಮ್ಯಾಥ್ಯೂಚಾಕೂ, ತಂದೆ ಚಾಕೂ, ವೆನ್‌ಪಲ ಅಂಚೆ, ತಿರುವಳ್ಳ ಹಾಗೂ ಹೆಚ್‌.ಪಿ.ಎ ಹೊಂದಿರುವವರಾದ 
ಕಾಮಧೇನು ಸಿಂಡಿಕೇಟ್‌-52, ಎಲಫ್ಟಾನ್‌ ಸ್ಟ್ರೀಟ್‌, 2ನೇ ಮಹಡಿ, ಸಾವ್ಕಾರ್‌ಷೇಟೆ, ಚೆನೈ, ತಿರುವಳ್ಳ ಎಂದು ನಮೂದಿಸಿದ್ದು ಇವರಿಗೆ ದಿನಾಂಕ: 
27.07.2005ರಂದು ಕರ್ನಾಟಕ ರಾಜ್ಯ ಅಬಕಾರಿ ಕಾಯಿದೆ 1965ರ ಕಲಂ 43(ಬಿ) ಅನ್ವಯ ಅಕ್ರಮ ಮದ್ಯಸಾರ ಸಾಗಾಟ ಮಾಡಿರುವ ಅಪರಾಧಕ್ಕೆ 
ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಾರಣ ಕೇಳಿ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ನೀಡಿದ್ದು ಸದರಿ 
ವಿಳಾಸದಲ್ಲಿ ವಾಹನದ ಮಾಲಿಕರಾದ ಶ್ರೀ ಪಿ.ಎಂ. ಮ್ಯಾಥ್ಯೂಚಾಕೂ, ತಂದೆ ಚಾಕೂ, ವೆನ್‌ಪಲ ಅಂಚೆ, ತಿರುವಳ್ಳ ಇವರು ಸದರಿ ಸ್ಥಳದಲ್ಲಿ 
ಇರುವುದಿಲ್ಲವೆಂದು ಸದರಿ ನೋಟೀಸ್‌ ಈ ಪ್ರಾಧಿಕಾರಕ್ಕೆ ಹಿಂದಿರುಗಿ ಬಂದಿರುತ್ತದೆ. 


ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಲ್ಲಿ ಆರೋಪಿಗಳ ಪತ್ತೆಯಾಗದಿದ್ದಲ್ಲಿ 
ಅಥವಾ ಪತ್ತೆಯಾಗುವ ಸಾಧ್ಯತೆಗಳು ಇಲ್ಲದಿದ್ದಲ್ಲಿ ಹಾಗೂ ಜಪ್ತು ಮಾಡಲ್ಪಟ್ಟ ವಾಹನವನ್ನು ಜಪ್ತು ಪಡಿಸಿದ ಒಂದು ತಿಂಗಳ ಒಳಗೆ ಯಾವುದೇ ವ್ಯಕ್ತಿ 
ವಾಹನಕ್ಕೆ ಸಂಬಂಧಿಸಿದ ಕಾನೂನು ಬದ್ಧವಾದ ದಾಖಲಾತಿಗಳೊಂದಿಗೆ ವಾಹನದ ಮಾಲಿಕತ್ವವನ್ನು ಕೋರಿ ಪ್ರಾಧಿಕಾರ ಮುಂದೆ ಬಾರದಿದ್ದಲ್ಲಿ ಮತ್ತು 
ಸದರಿ ಸ್ವತ್ತುಗಳನ್ನು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43 ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದಂತ 
ಸ್ವತ್ತುಗಳಾಗಿದ್ದಲ್ಲಿ ಈ ಪ್ರಾಧಿಕಾರವು ಅಕ್ರಮ ಮದ್ಯ ಸಾಗಾಣಿಕೆ ಬಳಸಿದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿದೆ. 


ಸದರಿ ಪ್ರಕರಣದಲ್ಲಿ ಅಕ್ರಮವಾಗಿ 480 ಲೀ. ಮದ್ಯಸಾರವನ್ನು ಸಾಗಾಣಿಕೆ ಮಾಡಲಾದ ವಾಹನವನ್ನು ಪೊಲೀಸ್‌ ಉಪ ನಿರೀಕ್ಷಕರು, 
ವಿರಾಜಪೇಟೆ ಇವರು ಪಂಚನಾಮೆ ಮುಖಾಂತರ ಸ್ವಾದೀನ ಪಡಿಸಿದ್ದು, ವಾಹನದಲ್ಲಿ ಜಪ್ತು ಮಾಡಲ್ಪಟ್ಟಿರುವ ವಸ್ತು ರಾಸಾಯನಿಕ ತಜ್ಞರ 
ಅಭಿಪ್ರಾಯದಂತೆ ಮದ್ಯಸಾರವೆಂದು ದೃಢಪಟ್ಟಿದೆ. ಸದರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆ ಮಾಡಿ ಅಕ್ರಮ ಮದ್ಯಸಾರ 
ಸಾಗಾಣಿಕೆಗೆ ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. 


ಈ ಮೂಲಕ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಟಾಟಾ ಸಿಯಾರೋ ಸಂಖ್ಯೆ: 
ಕೆ.ಎಲ್‌-03-ಎ-9394 ವಶಪಡಿಸಿಕೊಂಡು ಸುಮಾರು ಒಂದು ವರ್ಷ ಕಳೆದರೂ ವಾಹನಕ್ಕೆ ಸಂಬಂಧಪಟ್ಟವರು ಯಾರೂ ಸೂಕ್ತ ದಾಖಲಾತಿಯೊಂದಿಗೆ 
ವಾಹನದ ಮಾಲಿಕತ್ವವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ ಹಾಗೂ ವಾಹನದ ಮಾಲಿಕರಿಗೆ ಅವರ ವಿಳಾಸಕ್ಕೆ ನೀಡಿರುವ 
ಕಾರಣ ಕೇಳಿ ನೊಟೀಸ್‌ ಸ್ವೀಕೃತಿಯಾಗದೇ ವಾಪಸ್ಸು ಬಂದಿರುವ ಹಿನ್ನೆಲೆಯಲ್ಲಿ ವಾಹನದ ಮಾಲಿಕರೇ ಅವರ ತಿಳುವಳಿಕೆಯಿಂದ ಹಾಗೂ ಅವರು ಈ 
ಕೃತ್ಯಕ್ಕೆ ಶಾಮೀಲಾಗಿ ಈ ಕೃತ್ಯವೆಸಗಿರುವುದು ಸ್ಪಷ್ಟವಾಗಿ ಕಾಣಬರುತ್ತದೆ. ಸದರಿ ವಾಹನವನ್ನು ಬಯಲಿನಲ್ಲಿ ನಿಲ್ಲಿಸಿರುವುದರಿಂದ ಮಳೆಯ ಪ್ರಭಾವಕ್ಕೆ 
ತುಕ್ಕು ಹಿಡಿದು ಹಾಳಾಗುವ ಸಾಧ್ಯತೆ ಇದ್ದು ಇದನ್ನು ಇನ್ನು ಹೆಚ್ಚು ಕಾಲ ಇರಿಸಿಕೊಂಡರೆ ಇನ್ನಷ್ಟು ಶಿಥಿಲಗೊಂಡು ಹಾಳಾಗುವ ಸಾಧ್ಯತೆ ಇರುವುದರಿಂದ 
ಸರ್ಕಾರಕ್ಕೆ ಬರುವ ಆದಾಯವು ಕಡಿಮೆಯಾಗುವ ಸಂಭವ ಇರುವುದರಿಂದ ಸದರಿ ಕಾರ್‌ ಸಂಖ್ಯೆ: ಟಾಟಾ ಸಿಯಾರೋ ಸಂಖ್ಯೆ: ಕೆ.ಎಲ್‌.03.ಎ.9394 
ರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂಬ ಹಿನ್ನಲೆಯಲ್ಲಿ ಈ ಕೆಳಗಿನಂತೆ ಆದೇಶ. 


ಆದೇಶ 


ಎನ್‌.ಎಂ. ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಅಧೀಕ್ಷಕರು, ಇ.ಐ.ಬಿ., ಕೊಡಗು ಜಿಲ್ಲೆ, ಮಡಿಕೇರಿ ಆದ ನಾನು ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 43(ಎ) ನಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಯಮ 43(ಬಿ) ರನ್ವಯ ಅನುಸರಿಸಬೇಕಾದ ಕ್ರಮಗಳನ್ನು 
ಜರುಗಿಸಿದ ನಂತರ ಕಲಂ 43(ಎ) (2ರ ಅನ್ವಯ ಆರಕ್ಷಕ ಉಪ ನಿರೀಕ್ಷಕರು, ಗ್ರಾಮಾಂತರ ಠಾಣೆ, ವಿರಾಜಪೇಟೆ ಇವರ ಮೊಕದ್ದಮೆ ಸಂಖ್ಯೆ: 88/ 
2004 ದಿನಾಂಕ: 19.07.2004ರಂದು ದಾಖಲಿಸಿದ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಟಾಟಾ ಸಿಯಾರೋ ಸಂಖ್ಯೆ: ಕೆ.ಎಲ್‌. 03.ಎ.9394 ರನ್ನು 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43ಸಿ ಅನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿರುವ ವಾಹನವನ್ನು 30 ದಿನಗಳು ಕಳೆದ ನಂತರ ಕರ್ನಾಟಕ ಅಬಕಾರಿ (ಮುಟ್ಟುಗೋಲು ಸ್ವತ್ತುಗಳು ವಿಲೇವಾರಿ) ನಿಯಮಗಳ 1967ರ 
ಅನುಸಾರ ಬಹಿರಂಗ ಹರಾಜು ಮೂಲಕ ವಿಲೇಗೊಳಿಸಲು ಆದೇಶಿಸಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೮೩ 





ಈ ಆದೇಶ ಇಂದು ಅಂದರೆ 16.08.2005ರಂದು ಬೆರಳಚ್ಚು ಮಾಡಿ ಬೆರಳಚ್ಚು ಮಾಡಿದ ಪ್ರತಿಯನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು. ಈ ಆದೇಶ ಇಂದಿನಿಂದ 30 ದಿವಸಗಳ ನಂತರ ಜಾರಿಗೆ ಬರುವುದು. 
ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ 
ಪಿ.ಆರ್‌.1389 ಅಧೀಕ್ಷಕರು, ಕೊಡಗು ಜಿಲ್ಲೆ, ಮಡಿಕೇರಿ. 


ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ.125. ನಯೋಸೇ. 2005, ಬೆಂಗಳೂರು, ದಿನಾಂಕ:17ನೇ ಸೆಪ್ಟೆಂಬರ್‌, 2005 

ಶ್ರೀ ಸಿ. ಜಯಾನಂದಯ್ಯ, ನಗರ ಯೋಜನಾ ಜಂಟಿ ನಿರ್ದೇಶಕರು, ವಿಭಾಗೀಯ ಕಛೇರಿ, ಗುಲ್ಬರ್ಗಾ, ಇವರ ಜನ್ಮ ದಿನಾಂಕವು 
10.09.1947 ಆಗಿದ್ದು 58 ವರ್ಷಗಳ ವಯೋಮಿತಿಯನ್ನು ತಲುಪುವ ಕಾರಣ ದಿನಾಂಕ: 30.09.2005ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ 
ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. ಹಾಗೂ ಇವರಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ ಇದ್ದಲ್ಲಿ ಅದನ್ನು ಅವರ 

ನಿವೃತ್ತಿ ಉಪದಾನದಿಂದ ಕಡಿತಗೊಳಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ರಂಗನಾಥ್‌ 
ಪಿ.ಆರ್‌.1390 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ ಜಿಲ್ಲೆ, ಬೀದರ 
ವಿಷಯ : ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಸಾದಲಾಪುರ ತಾಲ್ಲೂಕು, ಬಸವಕಲ್ಯಾಣ ಇದನ್ನು ಸಹಕಾರ ಕಾಯ್ದೆ 
1959ರ ಕಲಂ 72(2) ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಉಪ ವಿಭಾಗ, ಬೀದರ ಇವರ ಪತ್ರ ಸಂಖ್ಯೆ: ಸನಿಬಿ1/ ವಿ6 
ಸಮಾಪನೆ/ ಸಿಆರ್‌-/ 2005-2006/ ದಿನಾಂಕ: 24.08.2005. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ರವರು ನೊಂದಣಿ ಸಂಖ್ಯೆ: ಸನಿಬಿ ವಿ4 ಜೆಓಡಿ/ 23257 1996-97 
ದಿನಾಂಕ: 12.03.1997ರಲ್ಲಿ ನೋಂದಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಸಾದಲಾಪುರ ತಾಲ್ಲೂಕು ಬಸವಕಲ್ಯಾಣ ಈ ಸಂಘವು 
ಸುಮಾರು...... ವರ್ಷಗಳಿಂದ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸದೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತದೆ. ಆದ್ದರಿಂದ ಇದನ್ನು ಸಮಾಪನೆ 
ಗೊಳಿಸಲು ಉಲ್ಲೇಖ (1)ರ ಮುಖೇನ ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ ಸದರಿ ಸಂಘದ ಸದಸ್ಯರಿಗೆ ಸಂಘದ ಪುನಃಶ್ಚೇತನಗೊಳಿಸಲು ಆಸಕ್ತಿ 
ಇರುವುದಿಲ್ಲ ಹಾಗೂ ಸಂಘದ ಸಮಾಪನೆ ಬಗ್ಗೆ ಯಾರಿಂದಲೂ ಯಾವುದೇ ತರಹದ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. 
ಪ್ರಯುಕ್ತ ಈ ಸಂಘವನ್ನು ಇದೇ ರೀತಿ ಮುಂದುವರೆಯಲು ಬಿಟ್ಟಲ್ಲಿ ಇನ್ನಷ್ಟು ಸಂಘದ ಸ್ಥಿತಿ ಹದಗೇಡುವ ಸಂಭವವಿರುವುದರಿಂದ ಮತ್ತು ಸದಸ್ಯರಿಗೆ 
ಯಾವುದೇ ರೀತಿಯ ಪ್ರಯೋಜನೆ ಇಲ್ಲವೆಂದು ಮನಗಂಡು ಸಹಾಯಕ ನಿಬಂಧಕರು, ಬೀದರ ರವರು ಇದನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು 
ಮಾಡಿರುವುದರಿಂದ, ಮತ್ತು ಇದನ್ನು ಪನಃಶ್ಚೇತನಗೊಳಿಸುವಲ್ಲಿ ಸದಸ್ಯರಲ್ಲಿ ಆಸಕ್ತಿ ಕಂಡು ಬಂದಿಲ್ಲವಾದ್ದರಿಂದ ಸದರಿ ಸಂಘವನ್ನು 
ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ/ ಸಿಆರ್‌- 2005-2006/ 2438 ದಿನಾಂಕ: 15ನೇ ಸೆಪ್ಟೆಂಬರ್‌, 2005 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ! 69 ಸಿಎಲ್‌ಎಂ/ 200! ದಿನಾಂಕ: 21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ ಬೀದರ್‌ ಆದ ನಾನು ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಸಾದಲಾಪುರ ತಾಲ್ಲೂಕು ಬಸವಕಲ್ಯಾಣ ಇದನ್ನು ಸಮಾಪನೆಗೊಳಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73 (1) ರನ್ವಯ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹುಮನಾಬಾದ, ಇವರಿಗೆ ಸದರಿ ಸಂಘದ ಸಮಾಪನ್ನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಮಾಪನಾಧಿಕಾರಿಗಳು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮಗಳು 1960ರ ನಿಯಮ 33ರ ನಿರ್ದೇಶನಗಳನ್ವಯ 
ಸದರಿ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ- ಜವಾಬ್ದಾರಿ ವಿಲೇಗೊಳಿಸಲು ಆಧ್ಯತಾ ಪಟ್ಟಿ ಸಲ್ಲಿಸುವುದು ಹಾಗೂ ಅನುಮೋದನೆ ಪಡೆದು ಆಸ್ತಿ 
ಜವಾಬ್ದಾರಿ ವಿಲೇಗೊಳಿಸಿ ನೋಂದಣಿ ಸಂಖ್ಯೆ: ರದ್ಧತಿಗಾಗಿ ಈ ಆದೇಶವು 30 ದಿವಸಗಳೊಳಗಾಗಿ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ಇಂದು ದಿನಾಂಕ: 15.09.2005ರಂದು ಹೊರಡಿಸಲಾಗಿದೆ. 


ಪಿ.ಆರ್‌.1391 ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ ಜಿಲ್ಲೆ, ಬೀದರ 
ವಿಷಯ : ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮಿನಕೇರಾ ತಾಲ್ಲೂಕು ಹುಮನಾಬಾದ ಇದನ್ನು ಸಹಕಾರ ಕಾಯ್ದೆ 
1959ರ ಕಲಂ 72(2) ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಉಪ ವಿಭಾಗ, ಬೀದರ ಇವರ ಪತ್ರ ಸಂಖ್ಯೆ: ಸನಿಬಿ1! ವಿ6 
ಸಮಾಪನೆ/ ಸಿಆರ್‌-/ 2005-2006/ ದಿನಾಂಕ: 24.08.2005. 


೧೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ರವರು ನೊಂದಣಿ ಸಂಖ್ಯೆ: ಎಸ್‌.ಆರ್‌.ಎಸ್‌/ಎಆರ್‌1/ 
ಆರ್‌.ಎಸ್‌.ಆರ್‌/1/293/1981, 85 ದಿನಾಂಕ:21.08.1985ರಲ್ಲಿ ನೋಂದಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮಿನಕೇರಾ ತಾ: 
ಹುಮನಾಬಾದ ಈ ಸಂಘವು ಸುಮಾರು...... ವರ್ಷಗಳಿಂದ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸದೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತದೆ. 
ಆದ್ದರಿಂದ ಇದನ್ನು ಸಮಾಪನೆ ಗೊಳಿಸಲು ಉಲ್ಲೇಖ (1ರ ಮುಖೇನ ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ ಸದರಿ ಸಂಘದ ಸದಸ್ಯರಿಗೆ ಸಂಘದ 
ಪುನಃಶ್ಚೇತನಗೊಳಿಸಲು ಆಸಕ್ತಿ ಇರುವುದಿಲ್ಲ ಹಾಗೂ ಸಂಘದ ಸಮಾಪನೆ ಬಗ್ಗೆ ಯಾರಿಂದಲೂ ಯಾವುದೇ ತರಹದ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು 
ವರದಿ ಮಾಡಿರುತ್ತಾರೆ. ಪ್ರಯುಕ್ತ ಈ ಸಂಘವನ್ನು ಇದೇ ರೀತಿ ಮುಂದುವರೆಯಲು ಬಿಟ್ಟಲ್ಲಿ ಇನ್ನಷ್ಟು ಸಂಘದ ಸ್ಥಿತಿ ಹದಗೇಡುವ 
ಸಂಭವವಿರುವುದರಿಂದ ಮತ್ತು ಸದಸ್ಯರಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲವೆಂದು ಮನಗಂಡು ಸಹಾಯಕ ನಿಬಂಧಕರು, ಬೀದರ ರವರು 
ಇದನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿರುವುದರಿಂದ, ಮತ್ತು ಇದನ್ನು ಪುನಃಶ್ಚೇತನಗೊಳಿಸುವಲ್ಲಿ ಸದಸ್ಯರಲ್ಲಿ ಆಸಕ್ತಿ ಕಂಡು ಬಂದಿಲ್ಲವಾದ್ದರಿಂದ 
ಸದರಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ! ಸಿಆರ್‌- 2005-2006/ 2419, ದಿನಾಂಕ: 15ನೇ ಸೆಪ್ಟೆಂಬರ್‌, 2005 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ! 69/ ಸಿಎಲ್‌ಎಂ/ 200/ ದಿನಾಂಕ: 21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ ಆದ ನಾನು ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಮಿನಕೇರಾ ತಾಲ್ಲೂಕು ಹುಮನಾಬಾದ ಇದನ್ನು ಸ್ಥಗೀತಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73 (1) ರನ್ವಯ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹುಮನಾಬಾದ, ಇವರಿಗೆ ಸದರಿ ಸಂಘದ ಸಮಾಪನ್ನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಮಾಪನಾಧಿಕಾರಿಗಳು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮಗಳು 1960ರ ನಿಯಮ 33ರ ನಿರ್ದೇಶನಗಳನ್ಹಯ 
ಸದರಿ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ- ಜವಾಬ್ದಾರಿ ವಿಲೇಗೊಳಿಸಲು ಆಧ್ಯತಾ ಪಟ್ಟಿ ಸಲ್ಲಿಸುವುದು ಹಾಗೂ ಅನುಮೋದನೆ ಪಡೆದು ಆಸ್ತಿ 
ಜವಾಬ್ದಾರಿ ವಿಲೇಗೊಳಿಸಿ ನೋಂದಣಿ ಸಂಖ್ಯೆ: ರದ್ದತಿಗಾಗಿ ಈ ಆದೇಶವು 30 ದಿವಸಗಳೊಳಗಾಗಿ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ಇಂದು ದಿನಾಂಕ: 15.09.2005ರಂದು ಹೊರಡಿಸಲಾಗಿದೆ. 


ಪಿ.ಆರ್‌.1392 ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ ಜಿಲ್ಲೆ, ಬೀದರ 
ವಿಷಯ : ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಂದನಹಳ್ಳಿ ತಾಲ್ಲೂಕು ಹುಮನಾಬಾದ ಇದನ್ನು ಸಹಕಾರ ಕಾಯ್ದೆ 
1959ರ ಕಲಂ 72(2) ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಉಪ ವಿಭಾಗ, ಬೀದರ ಇವರ ಪತ್ರ ಸಂಖ್ಯೆ: ಸನಿಬಿ1/ ವಿ6 
ಸಮಾಪನೆ/ ಸಿಆರ್‌-/ 2005-2006/ ದಿನಾಂಕ: 03.09.2005. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ರವರು ನೊಂದಣಿ ಸಂಖ್ಯೆ:ಎಆರ್‌1/ಎಸ್‌.3/ಜೆಓಜಿ/ 17387/1990-91, 
ದಿನಾಂಕ:30.01.1990ರಲ್ಲಿ ನೋಂದಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಂದನಹಳ್ಳಿ ತಾ: ಹುಮನಾಬಾದ ಈ ಸಂಘವು ಸುಮಾರು...... 
ವರ್ಷಗಳಿಂದ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸದೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತದೆ. ಆದ್ದರಿಂದ ಇದನ್ನು ಸಮಾಪನೆ ಗೊಳಿಸಲು ಉಲ್ಲೇಖ 
(1)ರ ಮುಖೇನ ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ ಸದರಿ ಸಂಘದ ಸದಸ್ಯರಿಗೆ ಸಂಘದ ಪುನಃಶ್ಚೇತನಗೊಳಿಸಲು ಆಸಕ್ತಿ ಇರುವುದಿಲ್ಲ ಹಾಗೂ 
ಸಂಘದ ಸಮಾಪನೆ ಬಗ್ಗೆ ಯಾರಿಂದಲೂ ಯಾವುದೇ ತರಹದ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಪ್ರಯುಕ್ತ ಈ ಸಂಘವನ್ನು 
ಇದೇ ರೀತಿ ಮುಂದುವರೆಯಲು ಬಿಟ್ಟಲ್ಲಿ ಇನ್ನಷ್ಟು ಸಂಘದ ಸ್ಥಿತಿ ಹದಗೆಡುವ ಸಂಭವವಿರುವುದರಿಂದ ಮತ್ತು ಸದಸ್ಯರಿಗೆ ಯಾವುದೇ ರೀತಿಯ 
ಪ್ರಯೋಜನೆ ಇಲ್ಲವೆಂದು ಮನಗಂಡು ಸಹಾಯಕ ನಿಬಂಧಕರು, ಬೀದರ ರವರು ಇದನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿರುವುದರಿಂದ, ಮತ್ತು 
ಇದನ್ನು ಪುನಃಶ್ಚೇತನಗೊಳಿಸುವಲ್ಲಿ ಸದಸ್ಯರಲ್ಲಿ ಆಸಕ್ತಿ ಕಂಡು ಬಂದಿಲ್ಲವಾದ್ದರಿಂದ ಸದರಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು 
ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ/ ಸಿಆರ್‌- 2005-2006/ 2425, ದಿನಾಂಕ: 15ನೇ ಸೆಪ್ಟೆಂಬರ್‌, 2005 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ! 69/ ಸಿಎಲ್‌ಎಂ/ 200/ ದಿನಾಂಕ: 21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ ಆದ ನಾನು ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಚಂದನಹಳ್ಳಿ ತಾಲ್ಲೂಕು ಹುಮನಾಬಾದ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73 (1) 
ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹುಮನಾಬಾದ, ಇವರಿಗೆ ಸದರಿ ಸಂಘದ ಸಮಾಪನ್ನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ 
ಹೊರಡಿಸಿರುತ್ತೇನೆ. 

ಸಮಾಪನಾಧಿಕಾರಿಗಳು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮಗಳು 1960ರ ನಿಯಮ 33ರ ನಿರ್ದೇಶನಗಳನ್ವಯ 
ಸದರಿ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ- ಜವಾಬ್ದಾರಿ ವಿಲೇಗೊಳಿಸಲು ಆಧ್ಯತಾ ಪಟ್ಟಿ ಸಲ್ಲಿಸುವುದು ಹಾಗೂ ಅನುಮೋದನೆ ಪಡೆದು ಆಸ್ತಿ 
ಜವಾಬ್ದಾರಿ ವಿಲೇಗೊಳಿಸಿ ನೋಂದಣಿ ಸಂಖ್ಯೆ: ರದ್ದತಿಗಾಗಿ ಈ ಆದೇಶವು 30 ದಿವಸಗಳೊಳಗಾಗಿ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ಇಂದು ದಿನಾಂಕ: 15.09.2005ರಂದು ಹೊಡಡಿಸಲಾಗಿದೆ. 


ಪಿ.ಆರ್‌.1393 ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೮೫ 





ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ ಜಿಲ್ಲೆ, ಬೀದರ 
ವಿಷಯ : ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹಣಮಂತವಾಡಿ ತಾಲ್ಲೂಕು ಬಸವಕಲ್ಯಾಣ ಇದನ್ನು ಸಹಕಾರ 
ಕಾಯ್ದೆ 1959ರ ಕಲಂ 72(2) ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಉಪ ವಿಭಾಗ, ಬೀದರ ಇವರ ಪತ್ರ ಸಂಖ್ಯೆ: ಸನಿಬಿ1! ಎ6 
ಸಮಾಪನೆ/ ಸಿಆರ್‌-/ 2005-2006/ ದಿನಾಂಕ:03.09.2005. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ರವರು ನೊಂದಣಿ ಸಂಖ್ಯೆ:ಆರ್‌.ಎಸ್‌.ಆರ್‌./ಬಿಡಿಆರ್‌/740/1979-80, 
ದಿನಾಂಕ:31.12.1979ರಲ್ಲಿ ನೋಂದಣಿ ಹಾಲು ಉತ್ಸಾದಕರ ಸಹಕಾರ ಸಂಘ ನಿ. ಹಣಮಂತವಾಡಿ ತಾ: ಬಸವಕಲ್ಯಾಣ ಈ ಸಂಘವು 
ಸುಮಾರು...... ವರ್ಷಗಳಿಂದ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸದೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತದೆ. ಆದ್ದರಿಂದ ಇದನ್ನು ಸಮಾಪನೆ 
ಗೊಳಿಸಲು ಉಲ್ಲೇಖ (1)ರ ಮುಖೇನ ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ ಸದರಿ ಸಂಘದ ಸದಸ್ಯರಿಗೆ ಸಂಘದ ಪುನಃಶ್ಚೇತನಗೊಳಿಸಲು ಆಸಕ್ತಿ 
ಇರುವುದಿಲ್ಲ ಹಾಗೂ ಸಂಘದ ಸಮಾಪನೆ ಬಗ್ಗೆ ಯಾರಿಂದಲೂ ಯಾವುದೇ ತರಹದ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. 
ಪ್ರಯುಕ್ತ ಈ ಸಂಘವನ್ನು ಇದೇ ರೀತಿ ಮುಂದುವರೆಯಲು ಬಿಟ್ಟಲ್ಲಿ ಇನ್ನಷ್ಟು ಸಂಘದ ಸ್ಥಿತಿ ಹದಗೆಡುವ ಸಂಭವವಿರುವುದರಿಂದ ಮತ್ತು ಸದಸ್ಯರಿಗೆ 
ಯಾವುದೇ ರೀತಿಯ ಪ್ರಯೋಜನ ಇಲ್ಲವೆಂದು ಮನಗಂಡು ಸಹಾಯಕ ನಿಬಂಧಕರು, ಬೀದರ ರವರು ಇದನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು 
ಮಾಡಿರುವುದರಿಂದ, ಮತ್ತು ಇದನ್ನು ಪನಃಶ್ಚೇತನಗೊಳಿಸುವಲ್ಲಿ ಸದಸ್ಯರಲ್ಲಿ ಆಸಕ್ತಿ ಕಂಡು ಬಂದಿಲ್ಲವಾದ್ದರಿಂದ ಸದರಿ ಸಂಘವನ್ನು 
ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 


ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ! ಸಿಆರ್‌- 2005-2006/ 2436, ದಿನಾಂಕ: 15ನೇ ಸೆಪ್ಟೆಂಬರ್‌, 2005 


ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ! 69/ ಸಿಎಲ್‌ಎಂ/ 200/ ದಿನಾಂಕ: 21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ ಬೀದರ್‌ ಆದ ನಾನು ಸ್ಥಗೀತಗೊಂಡ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಹಣಮಂತವಾಡಿ ತಾಲ್ಲೂಕು ಬಸವಕಲ್ಯಾಣ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73 (1) 
ರನ್ವಯ ಮಾರಾಟಾಧಿಕಾರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಬೀದರ್‌, ಇವರಿಗೆ ಸದರಿ ಸಂಘದ ಸಮಾಪನ್ನಾಧಿಕಾರಿಯನ್ನಾಗಿ 
ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಮಾಪನಾಧಿಕಾರಿಗಳು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮಗಳು 1960ರ ನಿಯಮ 33ರ ನಿರ್ದೇಶನಗಳನ್ವಯ 
ಸದರಿ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ- ಜವಾಬ್ದಾರಿ ವಿಲೇಗೊಳಿಸಲು ಆಧ್ಯತಾ ಪಟ್ಟಿ ಸಲ್ಲಿಸುವುದು ಹಾಗೂ ಅನುಮೋದನೆ ಪಡೆದು ಆಸ್ತಿ 
ಜವಾಬ್ದಾರಿ ವಿಲೇಗೊಳಿಸಿ ನೋಂದಣಿ ಸಂಖ್ಯೆ: ರದ್ದತಿಗಾಗಿ ಈ ಆದೇಶವು 30 ದಿವಸಗಳೊಳಗಾಗಿ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ಇಂದು ದಿನಾಂಕ: 15.09.2005ರಂದು ಹೊರಡಿಸಲಾಗಿದೆ. 


ಪಿ.ಆರ್‌.1394 ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌. 


ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ನಡವಳಿಕೆಗಳು 


ನಂ. ಡಿಆರ್‌ಟಿ: ಡಿಎಲ್‌ಎಸ್‌: 29: 2004-05, ದಿನಾಂಕ: 16ನೇ ಸೆಪ್ಟೆಂಬರ್‌, 2005 
ವಿಷಯ : ಸ್ಥಗೀತಗೊಂಡಿರುವ ಶ್ರೇಯೋಶ್ರೀ ಪವರ್‌ಲೂಂ ವೀವರ್ಸ್‌ ಕೋ ಆಪರೇಟಿವ್‌ ಸೊಸೈಟಿ (ಲಿ) ಕಲ್ಲೂರು, ಗುಬ್ಬಿ ತಾಲ್ಲೂಕು ಈ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ: 69: ಸಿಎಲ್‌ಎಂ: 2001 ದಿನಾಂಕ: 21.11.2001. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ ಸಂಖ್ಯೆ: 
ಸನಿತು-32: ಜಿಬಿಎಂ: 83: 2004-05, ದಿನಾಂಕ: 04.11.2004. 
3. ಈ ಕಛೇರಿಯ ಸಮಸಂಖ್ಯೆ: ನೋಟೀಸು ದಿನಾಂಕ: 25.01.2005 ಮತ್ತು ಪತ್ರ ದಿನಾಂಕ: 19.07.2005. 
4. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗುಬ್ಬಿ ತಾಲ್ಲೂಕು, ಗುಬ್ಬಿ ಇವರ ಪತ್ರ ಸಂಖ್ಯೆ: ಸಅಅ: ಗುಬ್ಬಿ ಸಮಾಪನೆ: 117: 
2004-05 ದಿನಾಂಕ: 05.03.2005 ಮತ್ತು 18.08.2005. 
ಪ್ರಸ್ತಾವನೆ: 
ಸ್ಥಗೀತಗೊಂಡಿರುವ ಶ್ರೇಯೋಶ್ರೀ ಪವರ್‌ಲೂಂ ವೀವರ್ಸ್‌ ಕೋಂ ಆಪರೇಟಿವ್‌ ಸೊಸೈಟಿ (ಲಿ), ಕಲ್ಲೂರು, ಗುಬ್ಬಿ ತಾಲ್ಲೂಕು, ಈ ಸಂಘದ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದು, ಸಂಘದ ಆಡಳಿತ ಮಂಡಳಿಗೆ ಹಾಗೂ ಸದಸ್ಯರಿಗೆ ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಆಸಕ್ತಿ ಇಲ್ಲದ 
ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ, ತುಮಕೂರು ಇವರು ಉಲ್ಲೇಖಿತ (2)ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿ 
ಸಂಘವನ್ನು ಸಮಾಪನೆಗೊಳಿಸುವಂತೆ ಕೋರಿದ್ದರು. ಈ ಸಂಬಂಧ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಉಲ್ಲೇಖಿತ (3)ರ ಈ ಕಛೇರಿ ದಿನಾಂಕ: 
25.01.2005ರ ನೋಟೀಸುಗಳನ್ನು ಜಾರಿಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಇವರಿಗೆ ರವಾನಿಸಲಾಗಿತ್ತು. 
ಉಲ್ಲೇಖಿತ (4ರ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗುಬ್ಬಿ ಇವರ ಪತ್ರ ದಿನಾಂಕ: 05.03.2005ರಲ್ಲಿ ಸಂಘದ ಆಡಳಿತ ಮಂಡಳಿ ಸದಸ್ಯರು 
ಕಾರ್ಯವ್ಯಾಪ್ತಿಯ ಗ್ರಾಮದಲ್ಲಿ ಇಲ್ಲದ ಕಾರಣ, ಕಾರಣ ಕೇಳುವ ನೋಟೀಸುಗಳನ್ನು ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಜಾರಿಗೊಳಿಸಲು 
ಸಾಧ್ಯವಾಗಿರುವುದಿಲ್ಲ ಎಂದು ವರದಿ ಮಾಡಿ ಸಂಘವನ್ನು ನೇರವಾಗಿ ಸಮಾಪನೆಗೊಳಿಸುವಂತೆ ಕೋರಿರುತ್ತಾರೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 


೧೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಆದೇಶ 

ಪ್ರಸ್ತಾವನೆಯಲ್ಲಿನ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2 (ಬಿ) ಅನ್ವಯ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೆ.ಎಲ್‌. ನರಸಿಂಹಮೂರ್ತಿ ಕೆ.ಸಿ.ಎಸ್‌., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, 
ತುಮಕೂರು ಆದ ನಾನು ಸ್ಥಗಿತಗೊಂಡಿರುವ ಶ್ರೇಯೋಶ್ರೀ ಪವರ್‌ಲೂಂ ವೀವರ್ಸ್‌ ಕೋ ಆಪರೇಟಿವ್‌ ಸೊಸೈಟಿ (ಲಿ), ಕಲ್ಲೂರು ಗುಬ್ಬಿ ತಾಲ್ಲೂಕು ಈ 
ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗುಬ್ಬಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು 
ಕೂಡಲೇ ಸಂಘದ ಪ್ರಭಾರ ಪಡೆದು ಸಂಘದ ಆಸ್ತಿ ಜವಾಬ್ದಾರಿಯನ್ವಯ ಆದ್ಯತಾ ಪಟ್ಟಿ ತಯಾರಿಸಿ ಆದ್ಯತಾ ಪಟ್ಟಿಗೆ ಈ ಕಛೇರಿಯಿಂದ ಅನುಮೋದನೆ 
ಪಡೆದುಕೊಂಡು ಆಸ್ತಿ ಜವಾಬ್ದಾರಿಗಳನ್ನು ಕಾಯಿದೆ ಮತ್ತು ನಿಯಮಾನುಸಾರ ಶೀಘ್ರವಾಗಿ ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವನೆ 
ಸಲ್ಲಿಸಲು ಆದೇಶಿಸಿದೆ. 

ಈ ಆದೇಶವು ಕೂಡಲೇ ಜಾರಿಗೆ ಬರುವುದು ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ: 16.09.2005ರಂದು 
ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌ .1395 ತುಮಕೂರು ಜಿಲ್ಲೆ, ತುಮಕೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ, ಉಪ ವಿಭಾಗ-1 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು-ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ/ ಸಿಆರ್‌. 45/ 05 ಆರ್‌. ದಿನಾಂಕ:19ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 

1. ಸುಮತಿ, ವೈಫ್‌ ಆಫ್‌ ದಿ: ಕೆ.ಎಸ್‌. 1. ಅಲ್‌ಪ್ರೀದ್‌ ಪಾಲಾನ್ನ, 
ಮಂಜುನಾಥ. ಸದಾನಂದ ಪಾಲಾನ್ನರವರ ಮಗ, ಶಾಲೋನ್‌, ಪಾವಂಜೆ, 

2 ಧನ್ಯ, ಹಳಿಯಾಂಗದಿ ಅಂಚೆ, ಮಂಗಳೂರು ತಾಲ್ಲೂಕು, 
ದಿ: ಕೆ.ಎಸ್‌. ಮಂಜುನಾಥ್‌ರವರ ಮಗಳು. ವಿರುದ್ಧ ಮಂಗಳೂರು. 

3. ಶ್ರೀ ದೇವಮ್ಮ ವೈಫ್‌ ಆಫ್‌ ಸುಣ್ಣ ಸಿದ್ದಪ್ಪಶೆಟ್ಟಿ, 2. ಯುನೈಟೆಡ್‌ ಇಂಡಿಯಾ ಇನ್ಸುರೆನ್ಸ್‌ ಕಂ.ಲಿ., ಶ್ರೀ ವಿಠಲ 
ಬಿಲ್ಲುರು ಅಂಚೆ, ಮೂಡಿಗೆರೆ ತಾಲ್ಲೂಕು, ಮೈನ್‌ ರೋಡ್‌, ಸುರತ್ಕಲ್‌ ಮಂಗಳೂರು ತಾಲ್ಲೂಕು. 
ಚಿಕ್ಕಮಗಳೂರು. 

ಅಧಿಸೂಚನೆ 


ಅರ್ಜಿದಾರಳಾದ ಶ್ರೀಮತಿ ಸುಮತಿ ಇವರು ತಮ್ಮ ಗಂಡನಾದ ಶ್ರೀ ಕೆ.ಎಸ್‌. ಮಂಜುನಾಥ್‌ ಇವರು 1ನೇ ಪ್ರತಿವಾದಿಗಳಾದ 
ಶ್ರೀ ಅಲ್‌ಪ್ರೀದ್‌ ಪಾಲಾನ್ನ ಬಿನ್‌ ಸದಾನಂದ ಪಾಲಾನ್ನ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ:10.04.2005 ರಂದು 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರೀತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 

ಎಸ್‌.ಸಿ. ರಾಮಚಂದ್ರ 
ಪಿ.ಆರ್‌.1396 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ-1, ಮಂಗಳೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ 25/ 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಗೀತಾ, 35 ವರ್ಷ, ಕೋಂ ಲೇಟ್‌ 1. ಶ್ರೀ ವಿ. ನಾರಾಯಣ ಸ್ವಾಮಿ ಬಿನ್‌ ವೆಂಕಟರಮಣಪ್ಪ, 
ಮುನಿಯಪ್ಪ. ಮಾಲೀಕರು, ಚೌಡೇಶ್ವರಿ ಬ್ರಿಕ್‌ ವರ್ಕ್ಸ್‌, ಹೊಸೂರು ರಸ್ತೆ, 
2; ಕು: ಸಿ.ಎಂ. ವೀಣಾ, 18 ವರ್ಷ, ತಂದೆ: ಲೇಟ್‌ ಮಾಲೂರು ಟೌನ್‌, ಕೋಲಾರ ಜಿಲ್ಲೆ. 
ಮುನಿಯಪ್ಪ. ವಿರುದ್ಧ 2. ಮೇ: ಯುನೈಟೆಡ್‌ ಇಂಡಿಯಾ ಇನ್‌ಶೂರೆನ್ಸ್‌ ಕಂ.ಲಿ., 
3. ಕು: ಸಿ.ಎಂ. ವಾಣಿ, 15 ವರ್ಷ, ತಂದೆ: ಲೇಟ್‌ ವಿಭಾಗೀಯ ಕಛೇರಿ-6, ನಂ.89:1, 2ನೇ ಮಹಡಿ, 11ನೇ 
ಮುನಿಯಪ್ಪ. ಕ್ರಾಸ್‌, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03. 


4. ಕು: ಸಿ.ಎಂ. ವೇಧ, 11 ವರ್ಷ, ತಂದೆ: ಲೇಟ್‌ 
ಮುನಿಯಪ್ಪ, ಚಿಂಬೆ ವಿಲ್ಲೇಜ್‌, ಟೇಕಲ್‌ ರಸ್ತೆ, 
ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೮೭ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಗೀತಾ ಅವರು ತಮ್ಮ ಪತಿ ಮುನಿಯಪ್ಪ ಅವರು ಒಂದನೇ ಪ್ರತಿವಾದಿಯಾದ ಶ್ರೀ ವಿ. ನಾರಾಯಣ ಸ್ವಾಮಿ 
ರವರ ಟ್ರಾಕ್ಟರ್‌-ಟ್ರೈಲರ್‌ನಲ್ಲಿ ಕೂಲಿ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 20.03.2005ರಂದು ಅಪಘಾತಕ್ಕೀಡಾಗಿ ಮರಣ 
ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 22.09.2005ರಂದು ನೀಡಲಾಗಿದೆ. 


ಎಂ. ರಾಧಾಕೃಷ್ಣ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ ಜಿಲ್ಲೆ, ಕೋಲಾರ. 


ಪಿ.ಆರ್‌.1397 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ 26/ 2005 


ಅರ್ಜಿದಾರರು: ಪ್ರತಿವಾದಿಗಳು: 

1... ಶ್ರೀಮತಿ ಮುಬೀನಾ ಯಿ ಜಬೀನ ಕೋಂ ಸಲೀಂ 1. ಶ್ರೀ ಮುಬಾರಕ್‌ ಪಾಷ 

ಪಾಷ. ಬಿನ್‌ ಮೊಹಮದ್‌ ಇಬ್ರಾಹಿಂ, ನಂ.6:3, 4ನೇ ಮುಖ್ಯ 
ದ್ರಿ ಮಾ: ನೂರ್‌ ಮೊಹಮದ್‌ 11 ವರ್ಷ ಬಿನ್‌ ರಸ್ತೆ, ರಾಮಚಂದ್ರಪುರ, ಬೆಂಗಳೂರು-21. 

ಲೇಟ್‌ ಸಲೀಂ ಪಾಷ. ವಿರುದ್ಧ 2. ಮೆ: ನ್ಯಾಷನಲ್‌ ಇನ್‌ಷೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
3° ಕು: ಹರ್ಷಿಯಾ ಬಾನು, 5 ವರ್ಷ, ತಂದೆ: ವಿಭಾಗೀಯ ಕಛೇರಿ, 3ನೇ ಮಹಡಿ, ಯುನಿಟಿ ಬಿಲ್ಡಿಂಗ್‌ 

ಲೇಟ್‌ ಸಲೀಂ ಪಾಷ. ಅನೆಕ್ಸ್‌, ಮಿಷನ್‌ ರಸ್ತೆ, ಬೆಂಗಳೂರು-03. 
4. ಶ್ರೀಮತಿ ಕುರ್ಶಿದಾ ಬೇಗಂ, 46 ವರ್ಷ, ಕೋಂ 


ಅನ್ವರ್‌. 
5... ಅನ್ವರ್‌ ಬಿನ್‌ ಲೇಟ್‌ ಹುಸೇನ್‌ ಸಾಬ್‌ 50 
ವರ್ಷ, ನಂ.117, 4ನೇ ಮೇನ್‌ ಆರ್‌.ಸಿ. ಪುರಂ, 
ಬೆಂಗಳೂರು-21. 
ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಮುಬೀನಾ (ಗ್ರ ಜಬೀನ ಅವರು ತಮ್ಮ ಪತಿ ಸಲೀಂ ಪಾಷ ಯಿ ಸಲೀಂ ಅಹದ್‌ (ಗ್ರ ಸಲೀಂ ಅವರು ಒಂದನೇ 
ಪ್ರತಿವಾದಿಯಾದ ಶ್ರೀ ಮುಬಾರಕ್‌ ಪಾಷ ರವರ ಟಾಟಾ ಸುಮೋದಲ್ಲಿ ಚಾಲಕ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 27.03.2005ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 22.09.2005ರಂದು ನೀಡಲಾಗಿದೆ. 


ಎಂ. ರಾಧಾಕೃಷ್ಣ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ ಜಿಲ್ಲೆ ಕೋಲಾರ. 


ಪಿ.ಆರ್‌.1398 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ 27/ 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಡಿ.ಇ. ಉಷಾರಾಣಿ, ಕೋಂ ಲೇಟ್‌ 1. ಸೈಯದ್‌ ಮೀರ್‌ ಬಿನ್‌ ಸೈಯ್ಯದ್‌ ಸಾದರ, 
ಕೆ.ಇ. ಬಾಸ್ಕರ್‌ ಕುಮಾರ್‌, ತಂದೆ: ಈಶ್ವರಚಾರಿ, ಚೇಳೂರು ವಿಲೇಜ್‌ ಅಂಚೆ, ಬಾಗೇಪಲ್ಲಿ ತಾಲ್ಲೂಕು, 
ಈರಂಗಪಲ್ಲಿ ವಿಲೇಜ್‌, ಮುಂಗಾನಹಳ್ಳಿ ವಿರುದ್ಧ ಕೋಲಾರ ಜಿಲ್ಲೆ. 
ಹೋಬಳಿ, ಚಿಂತಾಮಣಿ ತಾಲ್ಲೂಕು. 2. ದಿ ಯುನೈಟೆಡ್‌ ಇಂಡಿಯಾ ಇನ್‌ಷೂರೆನ್ಸ್‌ ಕಂಪನಿ 
ಲಿಮಿಟೆಡ್‌, 


ಪಾಲಿಟೆಕ್ನಿಕ್‌ ರಸ್ತೆ, ಚಿಂತಾಮಣಿ-563125, ಕೋಲಾರ ಜಿಲ್ಲೆ. 


೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಡಿ.ಇ. ಉಷಾರಾಣಿ ಅವರು ತಮ್ಮ ಪತಿ ಕೆ.ಇ. ಬಾಸ್ಕರ್‌ ಕುಮಾರ್‌ ಅವರು ಒಂದನೇ ಪ್ರತಿವಾದಿಯಾದ 
ಶ್ರೀ ಸೈಯ್ಯದ್‌ ಮೀರ್‌ ರವರ ಟಾಟಾ ಸುಮೋದಲ್ಲಿ ಚಾಲಕ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 06.01.2005ರಂದು ಅಪಘಾತಕ್ಕೀಡಾಗಿ 
ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 22.09.2005ರಂದು ನೀಡಲಾಗಿದೆ. 
ಎಂ. ರಾಧಾಕೃಷ್ಣ 
ಪಿ.ಆರ್‌.1399 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ ಜಿಲ್ಲೆ ಕೋಲಾರ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ 28/ 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀ ಸೈಯ್ಯದ್‌ ದಸ್ತಗೀರ್‌ ಬಿನ್‌ ಲೇಟ್‌ ಸೈಯ್ಯದ್‌ 1. ಯುನೈಟೆಡ್‌ ಇಂಡಿಯಾ ಕಂಪನಿ ಲಿಮಿಟೆಡ್‌, ಪಾಲಿಟೆಕ್ನಿಕ್‌ 
ಯುಸುಫ್‌ ಟ್ಯಾಂಕ್‌ ಬಂಡ್‌ ರಸ್ತೆ, ಚಿಂತಾಮಣಿ. ವಿರುದ ರಸ್ತೆ, ಚಿಂತಾಮಣಿ. 
ra 


2... ಸೈಯ್ಯದ್‌ ಯುಸುಫ್‌ ಬಿನ್‌ ಸೈಯ್ಯದ್‌ ದಸ್ತಗೀರ್‌, ಟ್ಯಾಂಕ್‌ 
ಬಂಡ್‌ ರಸ್ತೆ, ಚಿಂತಾಮಣಿ. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀ ಸೈಯ್ಯದ್‌ ದಸ್ತಗೀರ್‌ ಅವರು ತಮ್ಮ ಮಗ ಸೈಯ್ಯದ್‌ ಕರೀಂ ಅವರು ಎರಡನೇ ಪ್ರತಿವಾದಿಯಾದ ಶ್ರೀ ಸೈಯ್ಯದ್‌ 
ಯುಸುಫ್‌ ರವರ ಮಾರುತಿ ವ್ಯಾನ್‌ನ ಚಾಲಕ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 12.10.2004ರಂದು ಅಪಘಾತಕ್ಕೀಡಾಗಿ ಮರಣ 
ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 22.09.2005ರಂದು ನೀಡಲಾಗಿದೆ. 


ಎಂ. ರಾಧಾಕೃಷ್ಣ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ ಜಿಲ್ಲೆ ಕೋಲಾರ. 


ಪಿ.ಆರ್‌.1400 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ 29/ 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಆರ್‌. ವಿಮಲ ಕೋಂ ಲೇಟ್‌ ಆರ್‌. 1. ಜಿ. ಕುಮಾರ್‌ ಬಿನ್‌ ಗೋಪಾಲ ನಂ.334:5, ಮೋಕ್ಷ 
ನರಸಿಂಹಲೂ ನಾಯ್ದು, 25 ವರ್ಷ. ವಿರುದ್ಧ ನಿವಾಸ, 7ನೇ ಕ್ರಾಸ್‌, 5ನೇ ಬ್ಲಾಕ್‌, ಭುವನೇಶ್ವರಿ ನಗರ, 
2: ಕಿರಣ್‌ ಬಿನ್‌ ಲೇಟ್‌ ಆರ್‌. ನರಸಿಂಹಲೂ ಬನಶಂಕರಿ, 3ನೇ ಹಂತ, ಬೆಂಗಳೂರು-560085. 
ನಾಯ್ಡು, 6ವರ್ಷ. 2. ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
3. ಕು: ಸೌಮ್ಯ, ತಂದೆ: ಲೇಟ್‌ ಆರ್‌. ನರಸಿಂಹಲೂ ನಂ.52, ವಿನಯ ಕಾಂಪ್ಲೆಕ್ಸ್‌, ನ್ಯಾಷನಲ್‌ ಕಾಲೇಜ್‌ 
ನಾಯ್ಡು, 6 ವರ್ಷ. ಎದುರು, ಬಸವನಗುಡಿ, ಬೆಂಗಳೂರು-04. 


4... ಸುಬ್ಬಮ @ಿ ಸುಬ್ಬಲಮ್ಮ ಕೋಂ ಲೇಟ್‌ ಆರ್‌. 
ಚಿಂಗಮ್ಮ ನಾಯ್ಡು ಬಿ.ಕೆ. ಮರಿಪಲ್ಲಿ, 
ದೇವಲಾಂಪೇಟ್‌ ಅಂಚೆ, ಜಿ.ವಿ. ನೆಲ್ಲೂರು 
ಮಂಡಲಂ, ಪುತ್ತೊರು ತಾಲ್ಲೂಕು, ಚಿತ್ತೂರು 
ಜಿಲ್ಲೆ, ಆಂಧ್ರಪ್ರದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೮೯ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಆರ್‌. ವಿಮಲ ಅವರು ತಮ್ಮ ಪತಿ ನರಸಿಂಹಲೂ ನಾಯ್ಡು ಅವರು ಒಂದನೇ ಪ್ರತಿವಾದಿಯಾದ ಶ್ರೀ ಜಿ. 
ಕುಮಾರ್‌ ರವರ ಕಾರ್‌ನಲ್ಲಿ ಚಾಲಕ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:15.07.2005ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು 
ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 22.09.2005ರಂದು ನೀಡಲಾಗಿದೆ. 


ಎಂ. ರಾಧಾಕೃಷ್ಣ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ ಜಿಲ್ಲೆ, ಕೋಲಾರ. 


ಪಿ.ಆರ್‌.1401 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ 30/ 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಮಂಜುಳ ಬಾಯಿ ಛು ಪುಟ್ಟಮ್ಮ ಕೋಂ ಲೇಟ್‌ 1. ಮುಸ್ತಾಕ್‌ ಬಿನ್‌ ರೂಫ್‌ ಖಾನ್‌, 
ರಾಮಕೃಷ್ಣ ರಾವ್‌, 30 ವರ್ಷ. ವಿರುದ್ಧ ನಂ.1270:1, ವರ್ತೂರು ಹೈಸ್ಕೂಲ್‌, ಅರಸಿಕೆರೆ ರಸ್ತೆ, 
2. ಲೋಕೇಶ್‌ ರಾವ್‌ ಸಾರಂತ್‌ ಬಿನ್‌ ಲೇಟ್‌ ವರ್ತೂರು ರಸ್ತೆ, ವರ್ತೂರು, ಬೆಂಗಳೂರು. 
ರಾಮಕೃಷ್ಣ ರಾವ್‌, 22 ವರ್ಷ. 2. ಮೆ: ಓರಿಯಂಟಲ್‌ ಇನ್‌ಷೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
3. ಸುಗುಣ ಬಾಯಿ, ತಂದೆ: ಲೇಟ್‌ ರಾಮಕೃಷ್ಣ ಅಂಚೆ ಪೆಟ್ಟಿಗೆ ಸಂಖ್ಯೆ: 59, ಮಯೂರ್‌ ಕಾಂಪ್ಲೆಕ್ಸ್‌, 
ರಾವ್‌, 16 ವರ್ಷ. ಅನಚಿತಪುರ-515001. 


4. ಶ್ರೀಮತಿ ಮುನ್ನು ಬಾಯಿ ಕೋಂ ಲೇಟ್‌ 

ವೆಂಕಟರಾವ್‌, 70 ವರ್ಷ, 

ಕ್ಯಾಲನೂರು ವಿಲೇಜ್‌, ಕ್ಕಾಲನೂರು ಅಂಚೆ, 

ವೇಮಗಲ್‌ ಹೋಬಳಿ, ಕೋಲಾರ ತಾಲ್ಲೂಕು. 

ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಮಂಜುಳ ಬಾಯಿ ಯ ಪುಟಮ್ಮ ಅವರು ತಮ್ಮ ಪತಿ ರಾಮಕೃಷ್ಣ ರಾವ್‌ ಅವರು ಒಂದನೇ ಪ್ರತಿವಾದಿಯಾದ 
ಶ್ರೀ ಮುಸ್ತಾಕ್‌ ಬಿನ್‌ ರೂಫ್‌ ಖಾನ್‌ ರವರ ಟೆಂಪೋದಲ್ಲಿ ಚಾಲಕ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:17.05.2005ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 22.09.2005ರಂದು ನೀಡಲಾಗಿದೆ. 


ಎಂ. ರಾಧಾಕೃಷ್ಣ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ ಜಿಲ್ಲೆ, ಕೋಲಾರ. 


ಪಿ.ಆರ್‌.1402 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, ಬಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬ: ಕಾನಪ: ಮಪ್ರ: ಸಿಆರ್‌-193: 05, ದಿನಾಂಕ: 16ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಮಿತಿಲಾದೇವಿ ಗಂಡ: ಪ್ರಭು ಪಾಸವಾನ, 1. ಸುರ್ಜಿತಸಿಂಗ್‌ ತಂದೆ: ಉದಯರಾಜ 
ವಾಸ: ಸಬಜಿಮಂಡಿ ಧಾಪರಾ (ಬಿಹಾರ್‌) ವಿರುದ್ಧ ಸಿ.ಡಬ್ಲ್ಯೂ 589 ಸಂಜಯಗಾಂಧಿ ಟ್ರಾನ್ಸ್‌ಪೋರ್ಟ್‌ ನ್ಯೂ 
ಸದ್ಯದವಾಸ: ಆದರ್ಶನಗರ, ಬಿಜಾಪುರ. ದೇಹಲಿ. 


ಮಾಲಿಕರು: ಟ್ರಕ್‌ ನಂ. ಡಿಎಲ್‌-1: ಜಿಎ-4598. 
2. ಬ್ರ್ಯಾಂಚ್‌ ಮ್ಯಾನೇಜರ್‌, ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಬಿಜಾಪುರ. 


೧೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಪ್ರಕಟಣೆ 

ಶ್ರೀಮತಿ ಮಿತಿಲಾದೇವಿ ಗಂಡ ಪ್ರಭು ಪಾಸವಾನ ಇವರುಗಳಾದ ತಾವು ಮೃತ ಪ್ರಭು ಪಾಸವಾನ ಇವರ ಹೆಂಡತಿ ಎಂದೂ, ಅವರ 
ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತರ ಒಂದನೇ ಪ್ರತಿವಾದಿಗಳಾದ ಸುರ್ಜಿತ್‌ಸಿಂಗ್‌ ತಂದೆ: 
ಉದಯರಾಜ, ಇವರ ಟ್ರಕ್‌ ಸಂಖ್ಯೆ: ಡಿಎಲ್‌-1: ಜಿಎ-4598 ರಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನ ಬದ್ದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕರಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 


ಜಿ. ಸಿದ್ಧಲಿಂಗಪ್ಪ ಆಲೂರು 
ಕಾರ್ಮಿಕ ಪರಿಹಾರ ಆಯುಕ್ತರು 


ಎ 
ಬ್‌ ಉಪ ವಿಭಾಗ 2, ಬಿಜಾಪುರ ಜಿಲ್ಲೆ, ಬಿಜಾಪುರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, ಬಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬ: ಕಾನಪ: ಮಪ್ರ: ಸಿಆರ್‌-194: 2005, ದಿನಾಂಕ: 16ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಸರಸದಜಿ ಗಂಡ ಕಿಶನ್‌ ಬನಸೋಡೆ, 1. ಮೆ: ಬೊಂಬೆ ಗೂಡ್ಸ್‌, ಟ್ರಾನ್ಸ್‌ಪೋರ್ಟ್‌ ಗ್ಯಾರೆಜ್‌ 154, 
ವಾಸ: ಜಲನಗರ, ಬಿಜಾಪುರ. ವಿರುದ್ಧ ಟ್ರಕ್‌ ಟರ್ಮಿನಲ್‌ ಕಲಂಬೊಲಿ, ಜಿಲ್ಲೆ;ಠಾಣೆ, (ಮಹಾರಾಷ್ಟ್ರ 


ರಾಜ್ಯ), ಮಾಲಿಕರು: ಲಾರಿ ಸಂಖ್ಯೆ: ಎಂಹೆಚ್‌:06:ಕೆ:962. 
2. ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ 
ಅಸೂರೆನ್ಸ್‌ ಕಂ.ಲಿ., ಬಿಜಾಪುರ. 
ಪ್ರಕಟಣೆ 
ಶ್ರೀಮತಿ ಸರಸದಜಿ ಗಂಡ ಕಿಶನ್‌ ಬನಸೋಡೆ ಇವರುಗಳಾದ ಮೃತ ಸತೀಶ್‌ ತಂದೆ ಕಿಶನ್‌ ಬನಸೋಡೆ ಇವರ ತಾಯಿ ಎಂದೂ, ಅವರ 

ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಸತೀಶ ಇವರು ಒಂದನೇ ಪ್ರತಿವಾದಿಗಳಾದ ಮೆ: ಬೊಂಬೆ 
ಗೂಡ್ಸ್‌ ಟ್ರಾನ್ಸ್‌ಪೋರ್ಟ್‌ ಗ್ಯಾರೆಜ್‌, 154 ಟ್ರಕ್‌ ಟರ್ಮಿನಲ್‌ ಕಲಂಬೂಲಿ, ಜಿಲ್ಲೆ:ಠಾಣೆ (ಮಹಾರಾಷ್ಟ್ರ ರಾಜ್ಯ) ಇವರ ಎಂಹೆಚ್‌:06: ಕೆ:962 ರಲ್ಲಿ 
ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನ ಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, 
ಅಂತಹವರು ಈ ಪ್ರಕರಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಜಿ. ಸಿದ್ಧಲಿಂಗಪ್ಪ ಆಲೂರು 
ಕಾರ್ಮಿಕ ಪರಿಹಾರ ಆಯುಕ್ತರು 
ಉಪ ವಿಭಾಗ 2, ಬಿಜಾಪುರ ಜಿಲ್ಲೆ, ಬಿಜಾಪುರ. 


ಪಿ.ಆರ್‌.1404 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-31/ 2005, ದಿನಾಂಕ: 31ನೇ ಆಗಸ್ಟ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
(1) ದ್ಯಾಮಕ್ಕ () ಟಿ. ಕೋಮಲ. (3) ಟಿ. 1. ತೋಟಪ್ಪ, ಟಿ.ಟಿ. ಮಾಲಿಕರು, ಮದ್ದೇರು ಗ್ರಾಮ. 
ಕಾವ್ಯ. (4) ಟಿ. ನಿಖಿತ್‌. (5) ಟಿ. ಅನಿತ್‌. ವಿರುದ್ಧ 2. ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ.ಲಿ., ಚಿತ್ರದುರ್ಗ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ ದ್ಯಾಮಕ್ಕ, ಇತರರು ತಾವು ಮೃತ ತಿಪ್ಪೇಸ್ವಾಮಿ, ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ, ಅವರ ಮರಣದಿಂದ 
ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ತಿಪ್ಪೇಸ್ವಾಮಿ, ಇವರು ಒಂದನೇ ಪ್ರತಿವಾದಿಗಳಾದ ತೋಟಪ್ಪ ಇವರಲ್ಲಿ 
“ಕೂಲಿ” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ 
ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಜಿ. ಗೋವಿಂದಯ್ಯ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಪಿ.ಆರ್‌.1405 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೯೧ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-33/ 2005, ದಿನಾಂಕ: 31ನೇ ಆಗಸ್ಟ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಜಯ್ಯಪ್ಪ, 1. ಎಂ.ಬಿ. ಶಿವಕುಮಾರ, 
2. ದ್ಯಾಮಕ್ಕ, ವಿರುದ್ಧ ಲಾರಿ ಮಾಲಿಕರು, ಮುತ್ತುಗದೂರು. 
3. ಶಿಲ್ಪ, ವಾಸ: ಹೊಸ ಬ್ಯಾಲಗಟ್ಟಿ ಗ್ರಾಮ. 2. ನ್ಯಾಷನಲ್‌ ಇನ್‌ ಕಂ.ಲಿ., ಡಿ.ಯು.ಜಿ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ (1) ಜಯ್ಯಪ್ಪ (2) ದ್ಯಾಮಕ್ಕ (3) ಶಿಲ್ಪ, ಇವರು ತಾವು ಮೃತ ದ್ಯಾಮಪ್ಪ, ಇವರ ತಂದೆ ಮತ್ತು ತಾಯಿ, ತಂಗಿ 
ಎಂದೂ, ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ದ್ಯಾಮಪ್ಪ, ಇವರು ಒಂದನೇ 
ಪ್ರತಿವಾದಿಗಳಾದ ಎಂ.ಬಿ. ಶಿವಕುಮಾರ ಇವರಲ್ಲಿ “ಲಾರಿ ಕ್ಲೀನರ್‌” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಪಿ.ಆರ್‌.1406 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-34/ 2005, ದಿನಾಂಕ: 31ನೇ ಆಗಸ್ಟ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1... ದುರ್ಗಪ್ಪ 1. ರಾಜೇಂದ್ರ ಪ್ರಸಾದ್‌ ರೆಡ್ಡಿ, ಲಾರಿ ಮಾಲಿಕರು, 
2... ಕಗುಮಕ್ಕ ವಿರುದ್ಧ ಕೆಎ16/ 9597, ಚಿತ್ರದುರ್ಗ. 
ವಾಸ: ಮಾರಗಟ್ಟ ಗ್ರಾಮ, ಚಿತ್ರದುರ್ಗ ತಾಲ್ಲೂಕು. 2. ಓರಿ-ಇನ್‌- ಕಂ.ಲಿ., ಚಿತ್ರದುರ್ಗ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ (1) ದುರ್ಗಪ್ಪ (2) ಕಗುಮಕ್ಕ, ಇವರು ತಾವು ಮೃತ ಏಳುಕೋಟಿ, ಇವರ ತಂದೆ ಮತ್ತು ತಾಯಿ ಎಂದೂ, ಅವರ 
ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಏಳುಕೋಟಿ, ಇವರು ಒಂದನೇ ಪ್ರತಿವಾದಿಗಳಾದ ರಾಜೇಂದ್ರ 
ಪ್ರಸಾದ್‌ ರೆಡ್ಡಿ ಲಾರಿ ಮಾಲೀಕರು, ಇವರಲ್ಲಿ “ಲಾರಿ ಕ್ಲೀನರ್‌” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಪಿ.ಆರ್‌.1407 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-36/ 2005, ದಿನಾಂಕ: 21ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1... ಸಿದ್ದಮೃ 1. ಚಂದ್ರಣ್ಣ, 
. ಇಂದಿರಾ, ವಿರುದ್ಧ ಹೊಸಮನೆ ಗುತ್ತಿಗೆದಾರರು, ವಾಲ್ಲಿಕ್ರಿ ನಗರ, ಚಳ್ಳಕೆರೆ ಟೌನ್‌. 
3. ನವೀನ್‌, ವಾಸ: ಗೋರ್ಲಕಟ್ಟೆ, ಚಳ್ಳಕೆರೆ. 2. ಟಿ.ವಿ. ಚಂದ್ರಶೇಖರಪ್ಪ, ತ್ಯಾಗರಾಜ ನಗರ, ಚಳ್ಳಕೆರೆ ಟೌನ್‌. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ (1) ಸಿದ್ದಮ್ಯ (2) ಇಂದಿರಾ, (3) ನವೀನ್‌, ಇವರು ತಾವು ಮೃತ ಪಾಪಣ್ಣ, ಇವರ ಹೆಂಡತಿ ಮತ್ತು ಮಕ್ಕಳು 
ಎಂದೂ, ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಪಾಪಣ್ಣ ಇವರು ಒಂದನೇ 
ಪ್ರತಿವಾದಿಗಳಾದ (1) ಚಂದ್ರಣ್ಣ (2) ಚಂದ್ರಶೇಖರಪ್ಪ, ಇವರಲ್ಲಿ “ಕೂಲಿ” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಪಿ.ಆರ್‌.1408 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ. 


೧೨೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-32 2005, ದಿನಾಂಕ: 31ನೇ ಆಗಸ್ಟ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಕೆಂಚಮ್ಮ 1. ಗುರಪ್ಪ, ಟಿ.ಟಿ. ಮಾಲೀಕರು, 
ಇತರರು, ರಾಮಗಿರಿ. ವಿರುದ್ಧ ಕೆಎ16 ಟಿ 430-31, ಕುಂಚಿಗನಾಳ್‌ ಗ್ರಾಮ, ಇಂಗಳದಾಳ್‌ 
2. ಎನ್‌. ರವಿ. (ತಾ) 
3. ಎನ್‌. ಸಂತೋಷ್‌, 
ಸುಜಾತ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ (1) ಕೆಂಚಮ್ಮ ಇತರರು ಇವರು ತಾವು ಮೃತ ಬಿ.ಟಿ. ನಾಗೇಂದ್ರಪ್ಪ ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ, 
ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಬಿ.ಟಿ. ನಾಗೇಂದ್ರಪ್ಪ, ಇವರು ಒಂದನೇ 
ಪ್ರತಿವಾದಿಗಳಾದ ಗುರಪ್ಪ, ಇವರಲ್ಲಿ “ಕೂಲಿ? ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಪಿ.ಆರ್‌.1409 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-35/ 2005, ದಿನಾಂಕ: 31ನೇ ಆಗಸ್ಟ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
ನೂರ್‌ಜಾನ್‌. 1. ಸುಬಾನಿ 5/0ಕೆ. ಇಮಾಂ ಸಾಬ್‌, ಲಾರಿ ಮಾಲೀಕರು, 
ಜ್ರ ರಫಿಕ್‌ ವಿರುದ್ಧ ಬಿಳಿಚೋಡು. 
3. ಫಕೀರ್‌ ಸಾಬ್‌ 2. ರಿ-ಇನ್‌- ಕಂ.ಲಿ., ಹುಬ್ಬಳ್ಳಿ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ (1) ನೂರ್‌ ಜಾನ್‌, ರಫಿಕ್‌, ಪಕೀರ್‌ಸಾಬ್‌ ಇವರು, ತಾವು ಮೃತ ಮಿರ್‌ಜಾಸಾಬ್‌ ಇವರ ಹೆಂಡತಿ ಮತ್ತು 
ಮಕ್ಕಳು ಎಂದೂ, ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಮಿರ್‌ಜಾ ಸಾಬ್‌, ಇವರು 
ಒಂದನೇ ಪ್ರತಿವಾದಿಗಳಾದ ಸುಬಾನಿ ಇವರಲ್ಲಿ “ಲೋಡರ್‌-ಅನ್‌ಲೋಡರ್‌” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಪಿ.ಆರ್‌.1410 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-ಸಿಆರ್‌/37/ 2005, ದಿನಾಂಕ: 31ನೇ ಆಗಸ್ಟ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಆಶಾಬಿ 1. ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), ಬೆಸ್ಕಾಂ, ವಾ.ಕಾ 
W/o ಲೇಟ್‌ ಟಿ. ಮಹಬೂಬ್‌ ಸುಬಾನ್‌, ವಿರುದ್ಧ ಮತ್ತು ಪಾ. ವಿಭಾಗ. 
ಭರಮಸಾಗರ. ಸಿ.ಟಿ.ಎ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ (1) ಆಶಾಬಿ ಇವರು, ತಾವು ಮೃತ ಟಿ. ಮಹಬೂಬ್‌ ಸುಬಾನ್‌ ಇವರ ಹೆಂಡತಿ ಎಂದೂ, ಅವರ 
ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಟಿ. ಮಹಬೂಬ್‌ ಸುಬಾನ್‌ ಇವರು ಒಂದನೇ 
ಪ್ರತಿವಾದಿಗಳಾದ ಬೆಸ್ಕಾಂ, ಇವರಲ್ಲಿ “ಲೈನ್‌ ಮ್ಯಾನ್‌” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, 
ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೯೩ 





ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಜಿ. ಗೋವಿಂದಯ್ಯ 
ಪಿ.ಆರ್‌.1411 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ: ಕಾನಪ: ಪ್ರ: ಎಫ್‌-30/ 2005, ದಿನಾಂಕ: 31ನೇ ಆಗಸ್ಟ್‌, 2005 


ಅರ್ಜಿದಾರರು: ಪ್ರತಿವಾದಿಗಳು: 
1... ಶ್ರೀಮತಿ ಸೂರಮ್ಮ ಗೋನೂರು ಗ್ರಾಮ, 1. ಮಧುಮತಿ, ಲಾರಿ ಮಾಲೀಕರು, ಚಿತ್ರದುರ್ಗ. 
ಚಿತ್ರದುರ್ಗ. ವಿರುದ್ಧ 2. ನ್ಯೂ ಇಂಡಿಯಾ ಅಶ್ಕೂರೆನ್ಸ್‌ ಕಂ.ಲಿ., ಚಿತ್ರದುರ್ಗ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ (1) ಸೂರಮ್ಮ ಇವರು, ತಾವು ಮೃತ ಎಂ.ಎಸ್‌. ಜಗನ್ನಾಥ ಇವರ ತಾಯಿ ಎಂದೂ, ಅವರ ಮರಣದಿಂದ ನಷ್ಟ 
ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಎಂ.ಎಸ್‌. ಜಗನ್ನಾಥ ಇವರು ಒಂದನೇ ಪ್ರತಿವಾದಿಗಳಾದ ಮಧುಮತಿ ಇವರಲ್ಲಿ 
“ಲಾರಿ ಡ್ರೈವರ್‌” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧಿಸಿದ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ 
ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಪಿ.ಆರ್‌.1412 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


HIGH COURT OF KARNATAKA, BANGALORE 
NOTIFICATION 
No. HCBB 195/ 2005, Dated: 28th September, 2005 
DASARA VACATION OF 2005 

The High Court will remain closed for Dasara Vacation from Monday the 10th to Friday the 14th 
October, 2005 (Both days inclusive). 

No appeals, Petitions or Applications of Civil nature will be received during the Vacation except in 
cases where it is sought to obtain urgent Interim Orders like Temporary Injunction, Attachment and/ or 
stay of Proceedings. 

Criminal Appeals, Criminal Revision Petitions and urgent applications in Criminal matters will be 
received during the Dasara Vacation. 

During the Dasara Vacation, the Office of the High Court will remain open from 10.15 AM to 2.00 
PM from Monday the 10th to Friday the 14th October 2005 (Both days inclusive). Papers will be received 
from 10.30 AM to 12.30 PM on the days on which the Office will be open. On the Vacation sitting days, 
the working hours of the Office shall be from 10.15 AM to 5.00 PM. 

Vacation Benches mentioned hereunder will sit in Court Halls mentioned against them on the 
"SITTING DAYS" noted below at 10.30 AM during the Vacation to hear urgent matters. All matters of the 
nature referred to above filed during vacation and inclusive of the day previous to the sitting day will be 
posted before the Court. But those filed on the sitting day will not be posted on that day, except by 
Special Orders of the Vacation Bench or Vacation Judge, as the case may be. 














Vacation Bench Division Bench | Court Hall Vacation Judges Single Bench Court Hall 
11.10.05 
Hon'ble Mr. Justice 10 Hon'ble Mr. Justice 9 
N.S. Beerabhadraiah V. Gopala Gowda 
AND Hon'ble Mr. Justice 10 
Hon'ble Mr. Justice N.S. Veerabhadraiah 
N. Kumar Hon'ble Mr. Justice N. Kumar 11 
(All Division Bench matters) 





























೧೨೯೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 
Vacation Bench Division Bench | Court Hall Vacation Judges Single Bench Court Hall 
14.10.05 
Hon'ble Mr. Justice 9 Hon'ble Mr. Justice 9 
N. Kumar N. Kumar 
AND Hon'ble Mr. Justice 10 
Hon'ble Mr. Justice K. Bhakthavatsala 
K. Bhakthavatsala Hon'ble Mr. Justice 11 
(All Division Bench matters) Ashok B. Hinchigeri 

















Sitting Days: 
The sittings will be on Tuesday the 11th and Friday the 14th October 2005 and on such other day 
as may be fixed by the Vacation Bench/ Vacation Judge. 

On the days of sitting, after completion of the Division Bench sitting, the Vacation Judges will sit 


single 


PR-1 


and take up single Bench matters. 


The cases filed during Dasara Vacation on the dates previous to the date of Vacation Court will 
be posted before the Vacation Court, if they are in order. 

No Memos for posting will be entertained by the Deputy Registrar during the Dasara Vacation. 
Motions for taking up the case for Orders/ Admission/ Preliminary Hearing shall be made before 
the respective Courts. 


413 


By Order of Hon'ble The Chief Justice, 
A.P. MURARI 
Registrar (Judicial). 


ಮಹಾನಗರ ದಂಡಾಧಿಕಾರಿಗಳು, ಒಂದನೇ ಸಂಚಾರಿ ನ್ಯಾಯಾಲಯ, ಮೆಯೋಹಾಲ್‌, 
ಮಹಾತಗಾಂಧಿ ರಸ್ತೆ, ಬೆಂಗಳೂರು-560 001 
ಸಂಖ್ಯೆ:704 / 05, ದಿನಾಂಕ: 27ನೇ ಸೆಪ್ಟೆಂಬರ್‌, 2005 
ಬೆಂಗಳೂರು ನಗರ ಹಲಸೂರು ಪೊಲೀಸ್‌ ಠಾಣೆಯ ಆರಕ್ಷಕ ನಿರೀಕ್ಷಕರು, ವಶಪಡಿಸಿಕೊಂಡ ಸ್ವತ್ತುಗಳಿಗೆ ವಾರಸುದಾರರು ಇಲ್ಲದೆ 
ವಿಲೇವಾರಿಯಾಗದೆ ಉಳಿದಿವೆ. ಈ ಬಗ್ಗೆ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಪತ್ರದ ಗುರುವಾರ 23ನೇ ಜೂನ್‌ 2005ರ ಭಾಗ-3ರಲ್ಲಿ ಹೊರಡಿಸಿದ್ದು, 
ಈ ಪ್ರಕಟಣೆಯ ಒಂದು ತಿಂಗಳೊಳಗಾಗಿ ಸದರಿ ಸ್ವತ್ತುಗಳಿಗೆ ಸಂಬಂಧಪಟ್ಟವರು ಈ ನ್ಯಾಯಾಲಯದಿಂದ ಪಡೆದುಕೊಳ್ಳದಿದ್ದಲ್ಲಿ ಈ ಕೆಳಗೆ ಕಾಣಿಸಿದ 
ವಾರಸುದಾರರು ಇಲ್ಲದ ಸ್ವತ್ತುಗಳನ್ನು ಕಾನೂನು ವಿಲೇವಾರಿ ಮಾಡಲಾಗುವುದು. 






































ಕ್ರ.ಸಂ. ಠಾಣಾ ಮೊಕದ್ದಮೆ ಸಂಖ್ಯೆ ಸ್ವತ್ತುಗಳ ವಿವರಗಳು 
1. |ಸಿ.ಮಿಸ್‌. 211-2005 1. | ಒಂದು ಆರ್‌ಎಕ್ಸ್‌ ಯಮಹ ಮೋ. ಸೈಕಲ್‌ ನಂ. ಕೆಎ-02, ಇಎ-3035. 
ಇಂಜಿನ್‌ ನಂ. ಐಎಲ್‌ 7017406, ಚಾಸಿಸ್‌ ನಂ.00 ಐಎಲ್‌ 7017406. 
2 ಸಿ. ಮಿಸ್‌. 212-2005 1. | ಒಂದು ಬಚಾಜ್‌ ಚೇತಕ್‌ ಮೋ. ಸೈಕಲ್‌ ನಂ. ಟಿಎನ್‌-09.ಬಿ -0647, 
ಇಂಜಿನ್‌ ನಂ. ಇ.06ಬಿಎಲ್‌ 67602, ಚಾಸಿಸ್‌ ನಂ.ಸಿ. 06 ಬಿಕೆ 064895. 
3. ಸಿ. ಮಿಸ್‌. 213-2005 1. | ಒಂದು ಹಿರೋ ಹೋಂಡಾ ಸ್ಪ್ಲೆಂಡರ್‌ ಮೋ. ಸೈಕಲ್‌ ನಂ.ಕೆಎ-05, ಇಜೆ-1269, 
ಇಂಜಿನ್‌ ನಂ.02ಬಿ-18-ಇ1-5913, ಚಾಸಿಸ್‌ ನಂ.02ಬಿ 20ಎಫ್‌. 
4. ಸಿ. ಮಿಸ್‌. 239-2005 1. | ಒಂದು ಟಿವಿಎಸ್‌ ಸ್ಕೂಟಿ ಮೋ. ಸೈಕಲ್‌ ನಂ. ಟಿಎನ್‌-38, ಡಿ-8658, 
ಇಂಜಿನ್‌ ನಂ. ಕೆ-97 ಜೆಎಂ-138900. 
5. | ಸಿ. ಮಿಸ್‌. 240-2005 1. | ಒಂದು ಸುಜುಕಿ ಸಮುರಾಯ್‌ ಮೋ. ಸೈಕಲ್‌ ನಂ.ಕೆಎ-17, ಇ-9527, 
ಇಂಜಿನ್‌ ನಂ.7303 ಎಂ 379254, ಚಾಸಿಸ್‌ ನಂ. 730 3135 7874. 
ದಿನೇಶ್‌ ಹೆಗೆ 
ಪಿ.ಆರ್‌.1414 ಡಿ 


ಮಹಾನಗರ ದಂಡಾಧಿಕಾರಿ, 1ನೇ ಸಂಚಾರಿ 
ನ್ಯಾಯಾಲಯ, ಬೆಂಗಳೂರು-560 001. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2 ಬಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬ: ಕಾನಪ: ಮಪ್ರ: ಎಸ್‌ಆರ್‌-210 2005, ದಿನಾಂಕ:27ನೇ ಸೆಪ್ಟೆಂಬರ್‌, 2005 


ಅರ್ಜಿದಾರರು: 
ಬಸಮ್ಮ ಗಂಡ ಮಲ್ಲಪ್ಪ ಅಂಗಡಿ. 
ಭೌರಮ್ಮತಂದೆ ಸಂಗಪ್ಪ ಅಂಗಡಿ. 
ವಾಸ: ಧುಮಲಿ ಸ್ಟೀಟ್‌, ಬಸವನ ಬಾಗೇವಾಡಿ, 
ತಾಲ್ಲೂಕು: ಬಸವನ ಬಾಗೇವಾಡಿ, 
ಜಿಲ್ಲೆ: ಬಿಜಾಪುರ. 


ಪ್ರತಿವಾದಿಗಳು: 
1. ಮಹೀಬೂಬಸಾಬ ಖಾಸಿಂಸಾಬ ತಂಬದ 
ಮಾಲಿಕರು: ಟ್ರಕ್‌ ನಂ.ಕೆಎ-28: 2802. 
ವಾಸ: ಬಾರಪೇಟ ಗಲ್ಲಿ ತೆಲಗಿ ರೋಡ್‌, 
ಬಸವನಬಾಗೇವಾಡಿ. 
2. ದಿ ಬ್ರಾಂಚ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 
ಇನ್ಸೂರೆನ್ಸ್‌ ಕಂ.ಲಿ., ಬಿಜಾಪುರ. 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೯೫ 





ಪ್ರಕಟಣೆ 

ಶ್ರೀಮತಿ (1) ಬಸಮ್ಮ ಗಂಡ ಮಲ್ಲಪ್ಪ ಅಂಗಡಿ (2) ಭೌರಮ್ಮ ತಂದೆ ಸಂಗಪ್ಪ ಅಂಗಡಿ ಇವರುಗಳು, ತಾವು ಮೃತ ಸಂಗಪ್ಪ ತಂದೆ ಮಲ್ಲಪ್ಪ 
ಅಂಗಡಿ ಇವರ ತಾಯಿ ಮತ್ತು ಮಗಳು ಎಂದೂ, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ 
ಸಂಗಪ್ಪ ತಂದೆ ಮಲ್ಲಪ್ಪ ಅಂಗಡಿ ಇವರು ಒಂದನೇ ಪ್ರತಿವಾದಿಗಳಾದ ಮಹೀಬೂಬಸಾಬ, ಖಾಸಿಂಸಾಬ ತಂಬದ ಇವರ ಟ್ರಕ್‌ ನಂ. ಕೆಎ-28:2802 
ರಲ್ಲಿ ಡ್ರೈವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನ ಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, 
ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಜಿ. ಸಿದ್ಧಲಿಂಗಯ್ಯ ಆಲೂರು 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಿಜಾಪುರ ಜಿಲ್ಲೆ ಬಿಜಾಪುರ. 


ಪಿ.ಆರ್‌.1415 


DANAVI FIBRE GLASS PRODUCTS PRIVATE LIMITED 
Registered Office: No.475, Kaval Byrasandra, R.T. Nagar, Bangalore-560 032 
Notice of Extra Ordinary General Meeting of the Members of the 
DANAVI FIBRE GLASS PRODUCTS PRIVATE LIMITED 
Pursuant to section 485(1) 

Notice is hereby given that an Extra Ordinary General Meeting of the members of Danavi Fibre 
Glass Products Private Limited, having its registered office at No.475, Kaval Byrasandra, R.T. Nagar, 
Bangalore-560 032 was held on Friday, 30th September 2005 at the Registered Office of the company at 
11.00 AM and the following special resolution for voluntary winding up of the company and appointment of 
Liquidator was passed: 

"RESOLVED THAT pursuant to section 484 (1)(b) of the Companies Act, 1956, the company be 
wound up voluntarily and that Mr. B. Dayakar, be appointed as a Liquidator with all powers under section 
512 read with section 457 of the companies Act, 1956, for the purpose of such winding up without any 
remuneration". 

Date: 30.09.2005 B. DAYAKAR 
Liquidator. 
FORM NO.151 
[See Rule 315] 
Member's Voluntary Winding up 
Notice of Appointment of Liquidator pursuant to section 516 
Name of the company : DANAVI FIBRE GLASS PRODUCTS PRIVATE LIMITED 
Nature of Business : Manufacturing, dealing in fibre glass products. 
Address of the Registered Office : No. 475, Kaval Byrasandra, R.T. Nagar, Bangalore-560 032. 
Name and Address of the : B. DAYAKAR, No. 475, Kavalbyrasandra, R.T. Nagar, Bangalore. 


Liquidator 

Date of Appointment : 30th September 2005. 

By whom appointed : By the Members at the Extra Ordinary General Meeting. 

Date: 30.09.2005 B. DAYAKAR 
PD-79 Liquidator. 


ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ 
ಅಧೀಕ್ಷಕ ಅಭಿಯಂತರವರ ಕಛೇರಿ, ಕೃಭಾಜನಿನಿ ಅಣೆಕಟ್ಟು ವೃತ್ತ, ಆಲಮಟ್ಟಿ 
ಅಧಿಸೂಚನೆ 
ಸಂಖ್ಯೆ: ಕೃಭಾಜನಿನಿ/ಆವೈಅ/ ಯೊಶಾ/ 2005-06/ 523, ದಿನಾಂಕ: 28ನೇ ಮೇ, 2005 

ಕೃಷ್ಣ ಮೆಲ್ಲಂಡೆ ಯೋಜನೆಯ ಆಲಮಟ್ಟಿ ಎಡದಂಡೆ ಕಾಲುವೆ, ವಿತರಣಾ ಕಾಲುವೆ ಸಂಖ್ಯೆ 1 ರಿಂದ 9, 10(ಎ), 10(ಬಿ), 11ಎ), 
11(ಬಿ), 11(ಸಿ), 12 ರಿಂದ 15, 16(ಎ), 18, 19, 21, 22, 23, 24ಎ), 24(ಬಿ), 25(ಎ), 26(ಎ), 26(ಬಿ), 27(ಎ), 27, ಹೆಚ್ಚುವರಿ ವಿತರಣಾ 
ಕಾಲುವೆ ಸರಪಳಿ 10.71 ಕಿ.ಮೀ. 12.60 ಕಿ.ಮೀ ಹಾಗೂ ಆಲಮಟ್ಟಿ ಬಲದಂಡೆ ಕಾಲುವೆ ವಿತರಣಾ ಕಾಲುವೆ 1, 2, 3(ಎ), 4, 5, 6, 7, 8, 10, 
10(ಬಿ), 10(ಸಿ), 10(ಡಿ), 11ರ ಅಡಿಯಲ್ಲಿ ನೀರಾವರಿಗೆ ಅಧಿಸೂಚಿಸುವ ಒಟ್ಟು ಕ್ಷೇತ್ರ 16370.67 ಹೆಕ್ಟೇರ್‌ ಇದ್ದು ಅದನ್ನು ನೀರಾವರಿ ಸಲಹಾ 
ಸಮಿತಿಯ ಸಭೆ ದಿನಾಂಕ: 01.06.2005ರಂದು ಚರ್ಚಿಸಲಾಗಿದ್ದು ಸಭೆಯ ನಡುವಳಿ ಪತ್ರ ಸಂಖ್ಯೆ: ಕೃಭಾಜನಿನಿ ಜೆಬಿಸಿವೃತ್ತ ಪಿಬಿ ನೀ.ಸ.ಸ/ 
2005-06/ 792 ದಿನಾಂಕ: 07.06.2005ರಲ್ಲಿ ಘೋಷಿಸಲಾಗಿದೆ. 


೧೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಕೃಷ್ಣಾ ಮೇಲ್ದಂಡೆ ಯೋಜನೆಯ 2005-06ನೇ ಸಾಲಿನ ಮುಂಗಾರು ಹಂಗಾಮಿಗೆ ನೀರಾವರಿಯ ಕ್ಷೇತ್ರಗಳ ಸರ್ವೆ ನಂಬರುಗಳ ವಿವರಣೆಗಳು. 
1. ಈ ಮೇಲಿನ ಸರ್ವೆ ನಂಬರುಗಳ ಜಮೀನುಗಳಿಗೆ 2004-05ನೇ ಸಾಲಿನ ಹಿಂಗಾರು ಹಂಗಾಮಿನಿಂದ ನೀರಾವರಿಗಾಗಿ ನೀರು ಬಿಡಲಾಗುತ್ತಿದೆ. 
2. ನೀರಿನ ಕರಾಕರಣೆ ಕಾಲಕಾಲಕ್ಕೆ ಕರ್ನಾಟಕ ಸರ್ಕಾರ! ಕೃ.ಭಾ.ಜ.ನಿ.ನಿ. ಹೊರಡಿಸಿರುವ ಆದೇಶಾನುಸಾರ ನೀರಿನ ಕರಾಕರಣೆ 
ಮಾಡಲಾಗುವುದು ಹಾಗೂ ನಿಷೇಧಿಸಿದ ಬೆಳೆಗಳಾದ ಕಬ್ಬು, ಬಾಳೆ, ಭತ್ತ, ವೀಳೆದೆಲೆ, ದ್ರಾಕ್ಷಿ ಹಾಗೂ ಹೆಚ್ಚು ನೀರು ಬೇಕಾಗುವ ಬೆಳೆಗಳನ್ನು 
ಬೆಳೆಯದಂತೆ ನಿಷೇದಿಸಲಾಗಿದೆ. ನಿಷೇದಿತ ಬೆಳೆಗಳನ್ನು ಬೆಳೆದಲ್ಲಿ, ಕಾನೂನಿನ ಪ್ರಕಾರ ಕ್ರಮ ಜರುಗಿಸಲಾಗುವುದು. 
ಶ್ಯಾಮರಾವ್‌ ಕುಲಕರ್ಣಿ 
ಅಧೀಕ್ಷಕ ಅಭಿಯಂತರರು, 
ಕೃ.ಭಾ.ಜ.ನಿ.ನಿ. ಅಣೆಕಟ್ಟು ವೃತ್ತ, ಆಲಮಟ್ಟಿ. 


ಅಂ 


ನೀರಾವರಿ ಅಧಿಕಾರಿಗಳು ಹಾಗೂ ಅಧೀಕ್ಷಕ ಅಭಿಯಂತರರು, ಕೃಷ್ಣ ಭಾಗ್ಯ ಜಲನಿಗಮ ನಿಯಮಿತ, ಅಣೆಕಟ್ಟು ವೃತ್ತ, 
ಆಲಮಟ್ಟಿ, ಇವರ ಕಛೇರಿ ಅಧಿಸೂಚನೆ 
ಕರ್ನಾಟಕ ಇರಿಗೇಶನ್‌ ಆಕ್ಟ್‌ 1965ರ ನಿಯಮ 27ರನ್ವಯ ಆಲಮಟ್ಟಿ ಎಡದಂಡೆ ಕಾಲುವೆ, ಬಲದಂಡೆ ಕಾಲುವೆ ಮೂಲಕ 2005ರ 
ಮುಂಗಾರು ಹಂಗಾಮಿನ ಬೆಳೆಗಳಿಗೆ ತಪಶೀಲು: ಬ: ಮತ್ತು : ಕ : ಗಳಲ್ಲಿ ನಮೂದಿಸಿದ ಕ್ಷೇತ್ರಗಳಿಗೆ ನೀರು ಬಿಡಲಾಗುವುದೆಂದು ಈ ಮೂಲಕ 
ಅಧಿಸೂಚಿಸಲಾಗಿದೆ. 
ನೀರನ್ನು ಬಿಡುವ ವೇಳೆ ಮತ್ತು ಅವಧಿ ನೀರನ್ನು ಪಡೆಯುವ ಕ್ಷೇತ್ರ ಬೆಳೆಯಲು ಶಿಫಾರಸ್ಸು ಮಾಡಿದ ಬೆಳೆಗಳು, ಬೆಳೆಗಳನ್ನು ಬಿತ್ತುವ ಕಾಲ 
ಮತ್ತು ಬೆಳೆಗಳ ಅವಧಿ ಮತ್ತು ಬೆಳೆಯಲು ನಿಷೇಧಿಸಲ್ಪಟ್ಟ ಬೆಳೆಗಳು ಈ ಕೆಳಗಿನಂತಿವೆ. 
7) ಅ) ಮುಂಗಾರು ಬೆಳೆಗಾಗಿ ದಿನಾಂಕ: 15.07.2005ರಿಂದ 14.11.2005 ರವರೆಗೆ ನೀರಿನ ವಿತರಣೆ ಮಾಡಲಾಗುವುದು. 
ಆ) ಎರಡು ಯತು (ದೀರ್ಫಾವಧಿ) ಬೆಳೆಗಳಿಗೆ ಹಿಂಗಾರು ಯತುವಿನಲ್ಲಿ ನೀರಿನ ವಿತರಣಾ ಮುಂದುವರಿಸಲಾಗುವುದು. 
8) ನೀರು ಒದಗಿಸುವ ಅವಧಿ. 
ಪ್ರತ್ಯೇಕವಾದ ಪಟ್ಟಿ ತಯಾರಿಸಿ ಕಳುಹಿಸಲಾಗುವುದು. ನೀರಾವರಿ ಅಧಿಕಾರಿಗಳು ಮಳೆಯ ಪ್ರಮಾಣ ಇತರ ಕಾರಣಗಳನ್ನು ಅನುಲಕ್ಷಿಸಿ 
ವೇಳ ಪಟ್ಟಿಯನ್ನು ಬದಲಾಗಿಸಬಹುದು. 

9) ನೀರು ಒದಗಿಸಲಾಗುವ ಕ್ಷೇತ್ರ ತಪಶೀಲು: ಅ: ಮತ್ತು : ಕ : ದಲ್ಲಿ ಒದಗಿಸಿದ ಕ್ಷೇತ್ರ. 

10) ಶಿಫಾರಸು ಮಾಡಿದ ಬೆಳೆಗಳು (ಬೆಳೆಯಬೇಕಾದ ಬೆಳೆಗಳು): 2005-06ರ ಮುಂಗಾರ ಹಂಗಾಮಿನಲ್ಲಿ ಈ ಬೆಳೆಗಳನ್ನು ಬೆಳೆಯಬಹುದು (1) 
ಸಜ್ಜಿ (2) ಗೋಧಿ, (3) ಸೂರ್ಯಕಾಂತಿ (4) ಕುಸಬಿ (5) ಶೇಂಗಾ (6) ಕಡಲೆ, (7) ಮೆಕ್ಕೆಜೋಳ (8) ಹೆಸರು (9) ತೊಗರಿ (10) ಅಲಸಂದಿ ಮತ್ತು 
ದ್ವಿರುತುಬೆಳೆಗಳಾದ ಹತ್ತಿ ಮೆನಸಿನಕಾಯಿ ಮತ್ತು ತರಕಾರಿ ಬೆಳೆಗಳು. 

11) ಈ ಬೆಳೆಗಳನ್ನು ಕಡ್ಡಾಯವಾಗಿ ಬೆಳೆಯಲು ನಿಷೇಧಿಸಲ್ಪಟ್ಟಿದೆ, - ಭತ್ತ, ಕಬ್ಬು, ಬಾಳೆ, ವೀಳೈದೆಲೆ ಹಾಗೂ ಹೆಚ್ಚು ನೀರು ಬೇಕಾಗುವ 
ಬೆಳೆಗಳು. 

12) ಮುಂಗಾರು 2005ರ ಬೆಳೆಗಳಿಗೆ ನೀರು ಒದಗಿಸುವ ತಾಲ್ಲೂಕುವಾರು ಕ್ಷೇತ್ರದ ನಿರ್ಧಾರಿತ ತಪಶೀಲು: ಅ: ಮತ್ತು : ಬಿ: ಗಳಲ್ಲಿಯ 
ನೀರಾವರಿಗೊಳಪಡುವ ಮುಂಗಾರು ಕ್ಷೇತ್ರದಲ್ಲಿ ಮತ್ತು ದೀರ್ಫಾವಧಿ ಕ್ಷೇತ್ರದಲ್ಲಿ (ಎರಡು ಯತು) ಬೆಳೆಗಳ ನಿರ್ಧಾರಿತ ಪ್ರಮಾಣ ಅನುಕ್ರಮವಾಗಿ 
47.50 ಶೇಕಡಾ ಮತ್ತು 42.50 ಇರುವದೆಂಬುದನ್ನು ಗಮನಿಸಬೇಕು. ಆದ್ದರಿಂದ ರೈತರು ಅಧಿಸೂಚಿತ ಕ್ಷೇತ್ರದ ಪ್ರತಿಶತ ಕ್ಷೇತ್ರಕ್ಕೆ ಮಾತ್ರ ನೀರನ್ನು 
ಪಡೆಯುವುದು. 

ಶ್ಯಾಮರಾವ್‌ ಕುಲಕರ್ಣಿ 
ಅಧೀಕ್ಷಕ ಅಭಿಯಂತರರು, 
ಕೃ.ಭಾ.ಜ.ನಿ.ನಿ. ಅಣೆಕಟ್ಟು ವೃತ್ತ, ಆಲಮಟ್ಟಿ. 





















































ನಮೂನೆ 
2005-2006ನೇ ಸಾಲಿನಲ್ಲಿ ಗ್ರಾಮವಾರು ನೀರಾವರಿಗೊಳಪಡುವ ಕ್ಷೇತ್ರದ ವಿವರ 
ಕ್ರ. ಜಿಲ್ಲಾ ತಾಲ್ಲೂಕು ಗ್ರಾಮ ಹೊಸದಾಗಿ ಅಧಿಸೂಚನೆಗೊಳಿಸಬೇಕಾದ | ಷರಾ 
ಸಂ. ಕ್ಷೇತ್ರ (ಹೆಕ್ಟೇರ್‌ಗಳಲ್ಲಿ 
1 2 3 4 5 6 
1. | ಆಲಮಟ್ಟಿ ಎಡದಂಡೆ ಕಾಲುವೆ 
ಜಿಲ್ಲಾ: ವಿಜಾಪುರ ತಾಲ್ಲೂಕು: ಬ.ಬಾಗೇವಾಡಿ | ಜೀರಲಭಾವಿ 54.26 
ತಾಲ್ಲೂಕು: ಮುದ್ದೇಬಿಹಾಳ | ಹೂಲ್ಲೂರ 9.63 
ಜಟಗಿ 51.12 
ಚಲಮಿ 23.26 
ಕಾಳಗಿ 108.78 
ಬಳಬಟ್ಟಿ 175.75 
ಮುದೂರ 23.17 
ಹಂಡರಗಲ್ಲ 33.79 
ಹಡಲಗೇರಿ 7.16 
ಮದರಿ 151.58 


























ಭಾಗ - ೩ 
































































































































ಲ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೯೭ 
1 2 3 4 5 6 
ಜಿಲ್ಲಾ: ವಿಜಾಪುರ ತಾಲ್ಲೂಕು: ಮುದ್ದೇಬಿಹಾಳ | ಗರಸಂಗಿ 80.07 
ಕೆಸಾಪುರ 71.85 
ಯರಗಲ್ಲ 42.47 
ಆಲೂರ 89.09 
ಕಪನೂರ 76.56 
ಬಂಗಾರಗುಂಡ 179.15 
ರಕ್ಕಸಗಿ 133.39 
ಕಾರಕೂರ 71.59 
ನಾಲತವಾಡ 63.52 
ಬಲದಿನ್ನಿ 106.96 
ಒಟ್ಟು ಕ್ಷೇತ್ರ 1553.15 
2. | ಆಲಮಟ್ಟಿ ಬಲದಂಡೆ ಯೋಜನೆ 
ಜಿಲ್ಲಾ; ಬಾಗಲಕೋಟೆ | ತಾಲ್ಲೂಕು: ಬಾಗಲಕೋಟೆ | ನಾಯನೆಗಲಿ 129.08 
ಮುದವಿನಕೊಪ್ಪ 164.99 
ದೆವಲಾಪುರ 24.45 
ಮಂಕಣಿ 359.14 
ಸುತಗುಂಡಾರ 141.30 
ದೊಮನಾಳ 49.36 
868.32 
ಒಟ್ಟು 2421.47 
ಶ್ಯಾಮರಾವ್‌ ಕುಲಕರ್ಣಿ 
ಅಧೀಕ್ಷಕ ಅಭಿಯಂತರರು, 
ಕೃ.ಭಾ.ಜ.ನಿ.ನಿ. ಅಣೆಕಟ್ಟು ವೃತ್ತ, ಆಲಮಟ್ಟಿ. 
ತಪಶೀಲು (ಆ) 
ಕಾಲುವೆ/ ತಾಲ್ಲೂಕು/ 2002-03ನೇ | 2003-04ನೇ | 2003-04ನೇ | 2004-05ನೇ | 2004-05ನೇ | 2004-05ನೇ | 2005-06ನೇ 
ವಿತರಣಾ ಜಿಲ್ಲಾ ಸಾಲಿನ ಸಾಲಿನ ಸಾಲಿನ ಸಾಲಿನ ಸಾಲಿನ ಸಾಲಿನ ಸಾಲಿನ 
ಕಾಲುವೆ ಹಿಂಗಾರು ಮುಂಗಾರು ಹಿಂಗಾರು ಮುಂಗಾರು ಹಿಂಗಾರು ಹಿಂಗಾರು ಮುಂಗಾರು 
ಹೆಸರು ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ ಹಂಗಾಮಿಗೆ 
ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ 
ಕ್ಷೇತ್ರ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ 
ಹೇ.ಗಳಲ್ಲಿ | ಹೇ.ಗಳಲ್ಲಿ | ಹೇ.ಗಳಲ್ಲಿ | ಹೇ.ಗಳಲ್ಲಿ | ಹೇ.ಗಳಲ್ಲಿ | ಹೇ.ಗಳಲ್ಲಿ ಹೇ.ಗಳಲ್ಲಿ 
1 2 3 4 5 6 7 8 9 
ಆಲಮಟ್ಟಿ | ತಾ: 1909.81 3808.64 1725.04 3780.56 1441.95 12666.09 14219.18 
ಎಡದಂಡೆ | ಬ.ಬಾಗೇವಾಡಿ 
ಕಾಲುವೆ 
ತಾ: ಮುದ್ದೇ 
ಬಿಹಾಳ 
ಜಿ: ಬಿಜಾಪುರ 
ಆಲಮಟ್ಟಿ ತಾ: ಬಾಗಲ 0 0 721.92 346.16 215.07 1283.17 2151.49 
ಬಲದಂಡೆ | ಕೋಟೆ 
ಕಾಲುವೆ ಜಿ: ಬಾಗಲ 
ಕೋಟೆ 
ಒಟ್ಟು 1909.81 3808.64 2446.96 4126.74 1657.02 13949.20 16370.67 


























ಕೃ.ಭಾ.ಜ.ನಿ(ನಿ) ಅಣೆಕಟ್ಟು 


ಸೂಪರಿಂಟೆಂಡಿಂಗ್‌ ಇಂಜಿನೀಯರ್‌, 


ವೃತ್ತ 


ಏಂ 


ಆಲಮಟ್ಟಿ-586201. 





೧೨೯೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ತಪಶೀಲು (ಬ) 
2005-2006ನೇ ಸಾಲಿನ ಮುಂಗಾರು ಹಂಗಾಮಿಗೆ ಆಲಮಟ್ಟಿ ಎಡದಂಡೆ ಮತ್ತು ಆಲಮಟ್ಟಿ ಬಲದಂಡೆ ಕಾಲುವೆಗೆ ಸಂಬಂಧಿಸಿದ 
ವಿತರಣಾ ಕಾಲುವೆಗಳ ಅಡಿಯಲ್ಲಿ ಅಧಿಸೂಚಿಸಲು ಪ್ರಸ್ತಾಪಿಸಿರುವ ಕ್ಷೇತ್ರ 




















































































































ಅ. ಕಾಲುವೆ/ ವಿತರಣಾ 2002-03ನೇ | 2003-04ನೇ | 2003-04ನೇ | 2004-05ನೇ | 2004-05ನೇ | 2005-06ನೇ | 2005-06ನೇ 
ನಂ. ಕಾಲುವೆ ಹೆಸರು ಸಾಲಿನ ಸಾಲಿನ ಸಾಲಿನ ಸಾಲಿನ ಸಾಲಿನ ಸಾಲಿನ ಸಾಲಿನ 
ಹಿಂಗಾರು ಮುಂಗಾರು ಹಿಂಗಾರು ಮುಂಗಾರು ಹಿಂಗಾರು ಮುಂಗಾರು ಮುಂಗಾರು 
ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ | ಹಂಗಾಮಿಗೆ ಹಂಗಾಮಿಗೆ 
ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚಿತ | ಅಧಿಸೂಚನೆ | ಅಧಿಸೂಚಿಸಲು 
ಕ್ಷೇತ್ರ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ ಹೇ.ಗಳಲ್ಲಿ! ಕ್ಷೇತ್ರ ಗೊಳಿಸಲು | ಪ್ರಸ್ತಾಪಿಸಿರುವ 
ಹೇ.ಗಳಲ್ಲಿ | ಹೇ.ಗಳಲ್ಲಿ | ಹೇ.ಗಳಲ್ಲಿ ಹೇ.ಗಳಲ್ಲಿ |ಪ್ರಸ್ತಾಪಿಸಿರುವ ಕ್ಷೇತ್ರ 
ಕ್ಷೇತ್ರ ಹೇ.ಗಳಲ್ಲಿ 
ಹೇ.ಗಳಲ್ಲಿ 
1 2 3 4 5 6 7 8 9 
ಆಲಮಟ್ಟಿ ಎಡದಂಡೆ ಕಾಲುವೆ 
ವಿತರಣಾ ಕಾಲುವೆ-1 925.17 280.16 8.15 11.44 1224.92 
ವಿತರಣಾ ಕಾಲುವೆ-2 984.64 347.25 170.37 7.28 1509.54 
ವಿತರಣಾ ಕಾಲುವೆ-3 386.88 55.52 141.18 583.58 
ವಿತರಣಾ ಕಾಲುವೆ-4 54.18 54.18 
ವಿತರಣಾ ಕಾಲುವೆ-4ಎ 49.66 49.66 
ವಿತರಣಾ ಕಾಲುವೆ-5 211.39 347.67 250.53 285.14 1094.73 
ವಿತರಣಾ ಕಾಲುವೆ-6 245.18 252.5 497.68 
ವಿತರಣಾ ಕಾಲುವೆ-7 63.83 17.4 74.38 155.61 
ವಿತರಣಾ ಕಾಲುವೆ-8 179.74 34.14 213.88 
ವಿತರಣಾ ಕಾಲುವೆ-9 840.25 163.67 23.17 1027.09 
ವಿತರಣಾ ಕಾಲುವೆ-10ಎ 52.54 52.54 
ವಿತರಣಾ ಕಾಲುವೆ-10ಬಿ 232.42 232.42 
ವಿತರಣಾ ಕಾಲುವೆ-11ಎ 50.98 50.98 
ವಿತರಣಾ ಕಾಲುವೆ-11ಬಿ 49.58 49.58 
ವಿತರಣಾ ಕಾಲುವೆ-11ಸಿ 105.54 105.54 
ವಿತರಣಾ ಕಾಲುವೆ-12 1007.17 33.79 1040.96 
ವಿತರಣಾ ಕಾಲುವೆ-13 379.65 36.69 24.94 7.16 448.44 
ವಿತರಣಾ ಕಾಲುವೆ-14 299.85 299.85 
ವಿತರಣಾ ಕಾಲುವೆ-15 224.39 224.39 
ವಿತರಣಾ ಕಾಲುವೆ-16ಎ 96.86 858.56 210.4 108.58 1274.40 
ವಿತರಣಾ ಕಾಲುವೆ-16ಬಿ 221.36 221.36 
ವಿತರಣಾ ಕಾಲುವೆ-17ಎ 99.35 99.35 
ವಿತರಣಾ ಕಾಲುವೆ-17ಬಿ 206.16 206.16 
ವಿತರಣಾ ಕಾಲುವೆ-18 243.49 166.97 164.54 575.00 
ವಿತರಣಾ ಕಾಲುವೆ-19 187.42 187.42 
ವಿತರಣಾ ಕಾಲುವೆ-20 102.26 102.26 
ವಿತರಣಾ ಕಾಲುವೆ-21 115.96 152.01 267.97 
ವಿತರಣಾ ಕಾಲುವೆ-22 488.19 475.90 964.09 
ವಿತರಣಾ ಕಾಲುವೆ-23 56.20 56.20 
ವಿತರಣಾ ಕಾಲುವೆ-24ಎ 38.78 38.78 
ವಿತರಣಾ ಕಾಲುವೆ-24ಬಿ 299.93 299.93 
ವಿತರಣಾ ಕಾಲುವೆ-25ಎ 63.52 63.52 
ವಿತರಣಾ ಕಾಲುವೆ-25ಬಿ 54.05 54.05 
ವಿತರಣಾ ಕಾಲುವೆ-26ಎ 89.94 89.94 
ವಿತರಣಾ ಕಾಲುವೆ-26ಬಿ 401.08 401.08 



































ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೨೯೯ 


ಇ 

















































































































1 2 3 4 5 6 7 8 9 
ವಿತರಣಾ ಕಾಲುವೆ-27ಎ 69.27 69.27 
ವಿತರಣಾ ಕಾಲುವೆ-27 157.63 157.63 
ಹೆ.ವಿತರಣಾ ಕಾಲುವೆ 112.5 8.44 120.94 
ಸರಪಳಿ 12.6 ಕಿ.ಮೀ. 
ಹೆ.ವಿತರಣಾ ಕಾಲುವೆ 54.26 54.26 
ಸರಪಳಿ 10.71 ಕಿ.ಮೀ. 

ಒಟ್ಟು ಕ್ಷೇತ್ರ-1 1909.81 3808.67 1725.04 3780.56 1441.95 1553.15 14219.18 

ಆಲಮಟ್ಟಿ ಬಲದಂಡೆ ಕಾಲುವೆ: 
ವಿತರಣಾ ಕಾಲುವೆ-1 127.49 127.49 
ವಿತರಣಾ ಕಾಲುವೆ-2 129.07 129.07 
ವಿತರಣಾ ಕಾಲುವೆ-3ಎ 96.06 96.06 
ವಿತರಣಾ ಕಾಲುವೆ-3ಬಿ 39.52 28.64 68.16 
ವಿತರಣಾ ಕಾಲುವೆ-4 90.07 80.22 170.92 
ವಿತರಣಾ ಕಾಲುವೆ-5 158.44 38.32 196.76 
ವಿತರಣಾ ಕಾಲುವೆ-6 57.12 67.89 125.01 
ವಿತರಣಾ ಕಾಲುವೆ-7 89.68 102.37 192.05 
ವಿತರಣಾ ಕಾಲುವೆ-8 210.86 69.16 191.70 471.72 
ವಿತರಣಾ ಕಾಲುವೆ-10 24.45 24.45 
ವಿತರಣಾ ಕಾಲುವೆ-10ಬಿ 78.06 78.06 
ವಿತರಣಾ ಕಾಲುವೆ-10ಸಿ 26.26 26.26 
ವಿತರಣಾ ಕಾಲುವೆ-10ಡಿ 120.44 120.44 
ವಿತರಣಾ ಕಾಲುವೆ-11 325.04 325.04 
ಒಟ್ಟು ಕ್ಷೇತ್ರ 2 721.92 346.18 215.07 868.32 2151.49 
ಒಟ್ಟು ಕ್ಷೇತ್ರ ( +2) 1909.81 3808.67 2446.96 4126.74 1657.02 2421.47 16370.67 
ಶ್ಯಾಮರಾವ್‌ ಕುಲಕರ್ಣಿ 
ಪಿ.ಡಿ. 78 ಅಧೀಕ್ಷಕ ಅಭಿಯಂತರರು, 


ಕೃ.ಭಾ.ಜ.ನಿ.ನಿ. ಅಣೆಕಟ್ಟು ವೃತ್ತ, ಆಲಮಟ್ಟಿ. 


ಅಧೀಕ್ಷಕರು, ಕೇಂದ್ರ ಕಾರಾಗೃಹ ಬಳ್ಳಾರಿ ಹಾಗೂ ಶಿಸ್ತು ಪ್ರಾಧಿಕಾರಿಗಳು 
ಶ್ರೀ ಮಹಮದ್‌ ಮುಸ್ತಾಫಾ ಖಾಜಾಸಾಬ್‌ ದಖನಿ ವಾರ್ಡರರು ಕರ್ತವ್ಯಕ್ಕೆ ಗೈರು ಹಾಜರಾದ ಬಗ್ಗೆ ಅವರ ಮೇಲೆ ನಡೆಸಲಾಗಿರುವ 
ಇಲಾಖಾ ವಿಚಾರಣೆಯಲ್ಲಿ ಬಳ್ಳಾರಿ ಕೇಂದ್ರ ಕಾರಾಗೃಹದ ಅಧೀಕ್ಷಕರು ಹಾಗೂ ಶಿಸ್ತು ಪ್ರಾಧಿಕಾರಿಗಳ ಕಾರ್ಯವಾಹಿಗಳು. 
ವಿಷಯ : ಶ್ರೀ ಮಹಮ್ಮದ್‌ ಮುಸ್ತಾಫಾ ಖಾಜಾಸಾಬ್‌ ದಖನಿ ವಾರ್ಡರರು ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವ ಬಗ್ಗೆ ಅವರ 
ವಿರುದ್ಧ ಇಲಾಖಾ ವಿಚಾರಣೆ. 
ಓದಲಾಗಿದೆ : 1. ದೋಷಾರೋಪಣಾ ಪತ್ರ ಸಂಖ್ಯೆ: ವಿಚಾರಣೆ: 1505: 2001-02, ದಿನಾಂಕ: 24:25.09.2001. 
2... ದೋಷಾರೋಪಣಾ ಪತ್ರ ಸಂಖ್ಯೆ: ವಿಚಾರಣೆ: 1528:2001-02, ದಿನಾಂಕ: 26.09.2001. 
3... ದೋಷಾರೋಪಣಾ ಪತ್ರ ಸಂಖ್ಯೆ: ವಿಚಾರಣೆ:1285:2002-03, ದಿನಾಂಕ: 22.08.2002. 
ಪ್ರಸ್ತಾವನೆ: 
ಶ್ರೀ ಮಹಮದ್‌ ಮುಸ್ತಾಫಾ ಖಾಜಾಸಾಬ್‌ ದಾಖನಿ ಇವರು ಸೇವೆಯಿಂದ ಅನಧಿಕೃತವಾಗಿ ಗೈರು ಹಾಜರಾದ ಬಗ್ಗೆ ಮೇಲೆ ಓದಲಾದ 
ಮೂರು (3) ದೋಷಾರೋಪಣಾ ಪತ್ರಗಳನ್ನು ಜಾರಿ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಬಳ್ಳಾರಿ ಕೇಂದ್ರ ಕಾರಾಗೃಹದ ಕಛೇರಿ ಅಧೀಕ್ಷಕರನ್ನು 
ಮಂಡನಾಧಿಕಾರಿಗಳನ್ನಾಗಿ ಆದೇಶ ಸಂಖ್ಯೆ: ವಿಚಾರಣೆ:304:02-03 ದಿನಾಂಕ: 29.04.2002ರಲ್ಲಿ ನೇಮಿಸಿ ಆದೇಶ ಹೊರಡಿಸಲಾಗಿತ್ತು. ಆಪಾದಿತ 
ಸರ್ಕಾರಿ ನೌಕರರು ದೋಷಾರೋಪಣಾ ಪತ್ರಕ್ಕೆ ಉತ್ತರ ನೀಡಲಿಲ್ಲ. ವಿಚಾರಣೆಯನ್ನು 22.05.2002ರಂದು ಪ್ರಾರಂಭಿಸಲಾಯಿತು. ಆಪಾದಿತ ಸರ್ಕಾರಿ 
ನೌಕರರು ಯಾವಾಗಲು ವಿಚಾರಣೆಗೆ ಸಹಕರಿಸಲಿಲ್ಲ. ತತ್ಪರಿಣಾಮವಾಗಿ ಅವರ ಮೇಲಿನ ವಿಚಾರಣೆಯನ್ನು ಕೆಳಕಂಡ ದಿನಾಂಕಗಳಿಗೆ 
ಮುಂದೂಡಬೇಕಾಯಿತು. 
(1) 17.06.2002 (2) 08.08.2002 (3) 05.09.2002 (4) 08.10.2002 (5) 15.01.2003 (6) 04.04.2003 (7) 14.05.2003 
(8) 11.06.203 (9) 21.07.2003. 


೧೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಅನಂತರ ವಿಚಾರಣೆಯನ್ನು 23.08.2003ಕ್ಕೆ ನಿಗದಿಗೊಳಿಸಿ ಆ ದಿನಾಂಕದಂದು ವಿಚಾರಣೆಗೆ ಹಾಜರಾಗಿದ್ದಲ್ಲಿ ವಿಚಾರಣೆಯನ್ನು 
ಏಕಪಕ್ಷೀಯವಾಗಿ ಮುಕ್ತಾಯಗೊಳಿಸಲಾಗುವುದೆಂದು ತಿಳಿಸಲಾಯಿತು. ಆ ದಿನದಂದು ಆಪಾದಿತ ಸರ್ಕಾರಿ ನೌಕರರು ವಿಚಾರಣೆಗೆ ಹಾಜರಾಗಿದ್ದು, 
ಅಂದು ಅವರ ಪ್ರಥಮ ಮೌಖಿಕ ಹೇಳಿಕೆ ಪಡೆಯಲಾಯಿತು. ದಿನಾಂಕ: 30.08.2003ಕ್ಕೆ ಪ್ರಕರಣವನ್ನು ಮುಂದೂಡಲಾಗಿತ್ತು. ಆ ದಿವಸ ಆಪಾದಿತ 
ಸರ್ಕಾರಿ ನೌಕರರು ವಿಚಾರಣೆಗೆ ಹಾಜರಾಗಲಿಲ್ಲ. ಪ್ರಕರಣವನ್ನು 15.09.2003ಕ್ಕೆ ಮುಂದೂಡಬೇಕಾಯಿತು. 15.09.2003ರಂದು ಆಪಾದಿತ ಸರ್ಕಾರಿ 
ನೌಕರರು ವಿಚಾರಣೆಗೆ ಹಾಜರಾಗಿದ್ದರಿಂದ, ಆ ದಿವಸ ಸಾಕ್ಷಿದಾರರಾದ ಶ್ರೀ ಪಿ. ಫಕ್ಕದ್ದೀನ್‌, ಚೀಫ್‌ ವಾರ್ಡರ್‌ರವರ ಹೇಳಿಕೆಯನ್ನು ಪಡೆಯಲಾಯಿತು. 
ವಿಚಾರಣೆಯ ಮುಂದಿನ ದಿನಾಂಕವನ್ನು 16.09.2003ಕ್ಕೆ ಮುಂದೂಡಲಾಗಿತ್ತು. ಆದರೆ ಆ ದಿವಸ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ 
ಶ್ರೀ ಡಿ.ಹೆಚ್‌. ಶಂಕರಮೂರ್ತಿ ಇವರು ಈ ಕಾರಾಗೃಹಕ್ಕೆ ಭೇಟಿ ನೀಡಿದ್ದರಿಂದ ಅಂದು ವಿಚಾರಣೆ ನಡೆಸಲಾಗಲಿಲ್ಲ. ವಿಚಾರಣೆಯನ್ನು 22.09.2003ಕ್ಕೆ 
ಮುಂದೂಡಲಾಗಿತ್ತು. ದಿನಾಂಕ: 22.09.2003ರಂದು ಇನ್ನೊಬ್ಬ ಸಾಕ್ಷಿದಾರರಾದ ಶ್ರೀ ಎನ್‌. ಖಾಜಾಹುಸೇನ್‌, ದ್ವಿ.ದ.ಸ. ಇವರ ಹೇಳಿಕೆಯನ್ನು 
ಪಡೆಯಲಾಯಿತು. ಪ್ರಕರಣವನ್ನು 29.09.2003ಕ್ಕೆ ಮುಂದೂಡಲಾಯಿತು. ದಿನಾಂಕ: 29.09.2003ರಂದು ಆಪಾದಿತ ಸರ್ಕಾರಿ ನೌಕರರ ದ್ವಿತೀಯ 
ಮೌಖಿಕ ಹೇಳಿಕೆ ಪಡೆಯಲಾಯಿತು. ಆಪಾದಿತ ಸರ್ಕಾರಿ ನೌಕರರು ಅವರ ದ್ವಿತೀಯ ಮೌಖಿಕ ಹೇಳಿಕೆಯಲ್ಲಿ ಅವರು ತಮ್ಮ ವಾದವನ್ನು ಮೌಖಿಕವಾಗಿ 
ನೀಡುವುದಾಗಿ ಹಾಗೂ ಅವರ ಪರವಾಗಿ ತಮನ್ನು ಪರೀಕ್ಷಿಸಿಕೊಳ್ಳುವುದಾಗಿ ಹೇಳಿದರು. ಅಲ್ಲದೆ ತಮ್ಮ ಪರವಾಗಿ ಯಾವುದೇ ಸಾಕ್ಷಿಗಳನ್ನು 
ಪರಿಶೀಲಿಸುವುದಿಲ್ಲವೆಂದು ಹೇಳಿದರು. ಪ್ರಕರಣವನ್ನು 23.10.2003ಕ್ಕೆ ಮುಂದೂಡಲಾಯಿತು. ಆ ದಿವಸ ಆಪಾದಿತ ಸರ್ಕಾರಿ ನೌಕರರು ವಿಚಾರಣೆಗೆ 
ಗೈರು ಹಾಜರಾಗಿದ್ದರು, ಅದರಿಂದಾಗಿ ಪ್ರಕರಣವನ್ನು 29.11.2003ಕ್ಕೆ ಮುಂದೂಡಬೇಕಾಯಿತು. ಆ ದಿವಸ ಮಂಡನಾಧಿಕಾರಿಗಳು ರಜೆಯ 
ಮೇಲಿದ್ದುದರಿಂದ ವಿಚಾರಣೆಯನ್ನು 27.12.2003ಕ್ಕೆ ನಿಗದಿಪಡಿಸಲಾಯಿತು. 27.12.2003ರಂದು ಆಪಾದಿತ ಸರ್ಕಾರಿ ನೌಕರರು ವಿಚಾರಣೆಗೆ 
ಹಾಜರಾಗಲಿಲ್ಲ. ವಿಚಾರಣೆಯನ್ನು 12.01.2004ಕ್ಕೆ ಮುಂದೂಡಲಾಯಿತು. ಆ ದಿನದಂದು ಕೂಡಾ ಆಪಾದಿತ ಸರ್ಕಾರಿ ನೌಕರರು ವಿಚಾರಣೆಗೆ 
ಹಾಜರಾಗಲಿಲ್ಲ. ಪ್ರಕರಣವನ್ನು 28.01.2004ಕ್ಕೆ ಮುಂದೂಡಲಾಯಿತು. ಆ ದಿನಾಂಕದಂದು ಕೂಡ ಆಪಾದಿತ ಸರ್ಕಾರಿ ನೌಕರರು ವಿಚಾರಣೆಗೆ 
ಹಾಜರಾಗಲಿಲ್ಲ. ಪ್ರಕರಣವನ್ನು 27.02.2004ಕ್ಕೆ ಮುಂದೂಡಲಾಯಿತು. ಆಗಲೂ ಅವರು ವಿಚಾರಣೆಗೆ ಹಾಜರಾಗಲಿಲ್ಲವಾದ್ದರಿಂದ ಪ್ರಕರಣವನ್ನು 
10.03.2004, 31.03.2004 ಹಾಗೂ 17.04.2004ಕ್ಕೆ ಆಪಾದಿತ ಸರ್ಕಾರಿ ನೌಕರರ ಗೈರು ಹಾಜರಿಯಿಂದಾಗಿ ಪ್ರಕರಣವನ್ನು ಮುಂದೂಡಬೇಕಾಯಿತು. 
ದಿನಾಂಕ: 17.04.2004ರಂದು ಆಪಾದಿತ ಸರ್ಕಾರಿ ನೌಕರರು ವಿಚಾರಣೆಗೆ ಹಾಜರಾಗಿದ್ದರು. ಅವರ ದ್ವಿತೀಯ ಮೌಖಕ ಹೇಳಿಕೆಯಲ್ಲಿ ಅವರು 
ಹೇಳಿದಂತೆ ಅವರನ್ನು ತಾವೇ ಪರೀಕ್ಷಿಸಿಕೊಳ್ಳಲು ಅವಕಾಶ ನೀಡಲಾಯಿತು. ಆದರೆ ಆಪಾದಿತ ಸರ್ಕಾರಿ ನೌಕರರು ಈ ವಿಷಯದಲ್ಲಿ ತಮಗೇನೂ 
ಹೇಳುವುದಿಲ್ಲವೆಂದು ತಿಳಿಸಿದರು. ವಿಚಾರಣೆಯನ್ನು 10.05.2004ಕ್ಕೆ ಮುಂದೂಡಲಾಯಿತು. ಆ ದಿವಸ ಮಂಡನಾಧಿಕಾರಿಗಳು ತಮ್ಮ ಲಿಖಿತ ವಾದ 
ಮಂಡಿಸಬೇಕಾಗಿತ್ತು. ಆದರೆ ಅವರು ಆ ದಿವಸ ವಾದ ಮಂಡಿಸಲಿಲ್ಲ. ಅವರು ತಮ್ಮ ಲಿಖಿತ ವಾದವನ್ನು ದಿನಾಂಕ: 02.08.2004ರಂದು 
ಮಂಡಿಸಿದರು. ಸದರಿ ಲಿಖಿತ ವಾದವನ್ನು ಆಪಾದಿತ ಸರ್ಕಾರಿ ನೌಕರರಿಗೆ ನೀಡಿ 8 ದಿನಗಳೊಳಗಾಗಿ ಅವರ ಲಿಖಿತ ಉತ್ತರ ಸಲ್ಲಿಸಲು ತಿಳಿಸಲಾಗಿತ್ತು. 
ಸದರಿ ಪತ್ರವನ್ನು ಆಪಾದಿತ ಸರ್ಕಾರಿ ನೌಕರರು 14.08.2004ರಂದು ಸ್ವೀಕರಿಸಿದ್ದು, ಅವರಿಂದ ಯಾವುದೇ ಉತ್ತರ ಬರಲಿಲ್ಲ. ಪುನಃ ಅವರಿಗೆ 6 
ದಿನಗಳ ಕಾಲಾವಕಾಶ ನೀಡಿ ದಿನಾಂಕ: 21.08.2004 (21.08.2004) ರಲ್ಲಿ ತಿಳಿಸಲಾಗಿತ್ತು. ಸದರಿ ಪತ್ರ ಅವರಿಗೆ ಜಾರಿಯಾಗದೆ ವಾಪಸ್‌ ಬಂದಿತ್ತು. 
ಪುನಃ ಈ ಕಾರ್ಯಾಲಯದ ಪತ್ರ ಸಂಖ್ಯೆ: ಕ: ಅ: ವಿಚಾರಣೆ: 2030: 04-05 ದಿನಾಂಕ: 04.10.2004ರಂದು ಮಂಡನಾಧಿಕಾರಿಗಳ ಲಿಖಿತ 
ವಾದವನ್ನು ಅವರಿಗೆ ಕಳುಹಿಸಲಾಯಿತು, ಅದಕ್ಕೆ ಅವರಿಂದ ಉತ್ತರ ಬಾರದೇ ಇರುವ ಬಗ್ಗೆ ತಿಳಿಸುತ್ತಾ, ಅವರಿಗೆ ನೀಡಿದ ಕಾಲಾವಕಾಶ ಮುಗಿದು 
ಹೋಗಿದ್ದರಿಂದ ಪುನಃ 8 ದಿನಗಳ ಕಾಲಾವಕಾಶವನ್ನು ನೀಡಲಾಯಿತು. ಆ ಪತ್ರವನ್ನು ಅವರು 06.10.2004ರಂದು ಸ್ವೀಕರಿಸಿದ್ದಾರೆ. ಅವರು ದಿನಾಂಕ: 
07.10.2004 ರಂದು ಒಂದು ಅರ್ಜಿ ಸಲ್ಲಿಸಿ (ಅದು ಈ ಕಾರ್ಯಾಲಯಕ್ಕೆ 09.10.2004ರಂದು ಬಂದಿದೆ) ಅವರ ಆರೋಗ್ಯ ಸರಿಯಿಲ್ಲವೆಂದು, ಅವರು 
ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಇನ್ನಷ್ಟು ಕಾಲಾವಕಾಶ ನೀಡಬೇಕೆಂದು ಕೋರಿದ್ದರು. ಆದ್ದರಿಂದ ಅವರಿಗೆ ದಿನಾಂಕ: 11:12.10.2004ರಂದು ಒಂದು 
ಪತ್ರ ಬರೆದು 08 ದಿನಗಳ ಕಾಲಾವಕಾಶವನ್ನು ಪುನಃ ನೀಡಲಾಯಿತು. ಅವರು ಆ ಪತ್ರವನ್ನು 15.10.2004ರಂದು ಸ್ವೀಕರಿಸಿದ್ದಾರೆ. ಅದಾದ ನಂತರ 2 
ತಿಂಗಳು ಕಾಲ ಗತಿಸಿದರೂ ಅವರು ಯಾವುದೇ ಉತ್ತರ ನೀಡಲಿಲ್ಲ. ಹಾಗೂ ಕರ್ತವ್ಯಕ್ಕೂ ಹಾಜರಾಗಲಿಲ್ಲ. 

ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಅವರ ಮೇಲಿನ ಇಲಾಖಾ ವಿಚಾರಣೆಗೆ ಆಪಾದಿತ ಸರ್ಕಾರಿ ನೌಕರರು ಸಹಕರಿಸದೇ 
ಇರುವುದು ಸ್ಪಷ್ಟವಾಗುತ್ತದೆ. ಇದಲ್ಲದೆ ಅವರಲ್ಲಿ ತಮನ್ನು ರಕ್ಷಿಸಿಕೊಳ್ಳಲು ಯಾವುದೇ ಸಾಕ್ಷಾಧಾರಗಳು ಇಲ್ಲದಿರುವುದು ಕೂಡಾ ಸ್ಪಷ್ಟವಾಗುತ್ತದೆ. ಈಗ 
ದೋಷಾರೋಪಣಾ ಪತ್ರ ನೀಡಿದ ಗೈರು ಹಾಜರಿ ಅವಧಿಯನ್ನು ಬಿಟ್ಟು ಸದರಿ ನೌಕರರು ಈಗಲೂ ಮೇ 2004 ರಿಂದ ಕರ್ತವ್ಯಕ್ಕೆ ಗೈರು 
ಹಾಜರಾಗಿದ್ದಾರೆ. 

ಈ ಪ್ರಕರಣದಲ್ಲಿಯ ಸಾಕ್ಷಿಧಾರರಾದ ಶ್ರೀ ಎನ್‌. ಖಾಜಾಹುಸೇನ್‌, ದ್ವಿತೀಯ ದರ್ಜೆ ಸಹಾಯಕರ ಹೇಳಿಕೆಯ ಪ್ರಕಾರ ಹಾಗೂ ಅವರು 
ವಿಚಾರಣೆಯಲ್ಲಿ ಗುರ್ತಿಸಿದ ದಾಖಲೆಗಳ ಪ್ರಕಾರ ಆಪಾದಿತ ಸರ್ಕಾರಿ ನೌಕರರು ಸೇವೆಯಿಂದ ಗೈರು ಹಾಜರಾದದ್ದು ಸ್ಪಷ್ಟವಾಗಿದೆ. ಇನ್ನೊಬ್ಬ 
ಸಾಕ್ಷಿಧಾರರಾದ ಶ್ರೀ ಪಿ. ಫಕೃದ್ದೀನ್‌ » ಜೇಫ್‌ ವಾರ್ಡರರ ಹೇಳಿಕೆ ಹಾಗೂ ಅವರು ಗುರ್ತಿಸಿದ ದಾಖಲೆಗಳ ಪ್ರಕಾರ ಆಪಾದಿತ ಸರ್ಕಾರಿ ನೌಕರರು 
ಸೇವೆಯಿಂದ ಅನಧಿಕೃತವಾಗಿ ಗೈರು ಹಾಜರಾದದ್ದು ಸ್ಥಿರಪಡುತ್ತದೆ. ಇವರೆಡನ್ನೂ ಹೊರತುಪಡಿಸಿ ಆಪಾದಿತ ಸರ್ಕಾರಿ ನೌಕರರು ತಮ್ಮ ರಕ್ಷಣೆಗಾಗಿ 
ಯಾವುದೇ ಸಾಕ್ಸಾಧಾರಗಳನ್ನು ಒದಗಿಸದೇ ಇರುವುದನ್ನು ಗಮನಿಸಿದಾಗ ಹಾಗೂ ಅವರು ಇಲಾಖಾ ವಿಚಾರಣೆಗೆ ಸಹಕರಿಸದೇ ವಿಳಂಬ ನೀತಿಯನ್ನು 
ಅನುಸರಿಸಿದ್ದನ್ನು ಗಮನಿಸಿದಾಗ ಮತ್ತು ಅವರು ಕ್ಷಯರೋಗದಿಂದ ಬಳಲುತ್ತಿದ್ದುದಾಗಿ ಹೇಳಿದ ಹೇಳಿಕೆಯನ್ನು ಸಮರ್ಥಿಸಲು ಅವರು ಟಿ.ಬಿ. 
ಕಾಯಿಲೆಯಿಂದ ಬಳಲುತ್ತಿರುವ ಬಗ್ಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 179 ಹಾಗೂ 189ನೇ ನಿಯಮಗಳ ಪ್ರಕಾರ ನಿಗದಿತ 
ನಮೂನೆಯಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವಲ್ಲಿ ವಿಫಲರಾಗಿರುವುದರಿಂದ, ಅವರ ಕಫ ಪರೀಕ್ಷೆಯ ವರದಿ ಹಾಗೂ ಕ್ಸ ಕಿರಣದ 
ಪ್ರತಿಯನ್ನು ಈ ಕಾರ್ಯಾಲಯಕ್ಕೆ ಸಲ್ಲಿಸುವಂತೆ ತಿಳಿಸಲಾಗಿದ್ದರೂ ಈವರೆಗೆ ಅವರು ವೈದ್ಯಕೀಯ ಪ್ರಮಾಣ ಪತ್ರಗಳನ್ನಾಗಲಿ, ಕಫ ಪರೀಕ್ಷೆಯ 
ವರದಿಯನ್ನಾಗಲಿ ಕ್ಷ-ಕಿರಣದ ಪ್ರತಿಯನ್ನಾಗಲಿ ಒದಗಿಸಿಲ್ಲ. ಇವೆಲ್ಲವನ್ನೂ ಗಮನಿಸಿದಾಗ ಆಪಾದಿತ ಸರ್ಕಾರಿ ನೌಕರರಲ್ಲಿ ತಮನ್ನು ತಾವು ರಕ್ಷಿಸಿಕೊಳ್ಳಲು 
ಯಾವುದೇ ಸಾಕ್ಷಾಧಾರಗಳು ಇಲ್ಲದಿರುವುದು ಹಾಗೂ ಅವರು ಸುಳ್ಳು ಕಾರಣಗಳನ್ನು ನೀಡುತ್ತಿರುವುದು ಸ್ಪಷ್ಟವಾಗುವುದರಿಂದ ಅವರ ಮೇಲಿನ 
ಆಪಾದನೆಗಳು ಸಾಬೀತಾಗಿವೆ ಎಂದು ತೀರ್ಮಾನಕ್ಕೆ ಬಂದಿದ್ದು, ಈ ಕೆಳಗಿನಂತೆ ಆದೇಶ ಹೊಡಡಿಸುತ್ತಿದ್ದೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೩೦೧ 





ಆದೇಶ ಸಂಖ್ಯೆ: ಸಿವಿ1: 3987: 05-06, ದಿನಾಂಕ: 27ನೇ ಏಪ್ರಿಲ್‌, 2005 
ಆಪಾದಿತ ಸರ್ಕಾರಿ ನೌಕರರಾದ ಶ್ರೀ ಮಹಮದ್‌ ಮುಸ್ತಾಫಾ ಖಾಜಾಸಾಬ್‌ ದಖನಿ ವಾರ್ಡರರ ಮೇಲಿನ ಎಲ್ಲಾ ಆಪಾದನೆಗಳು 
ಸಾಬೀತಾಗಿರುವುದರಿಂದ ಕೂಡಲೇ ಜಾರಿಗೆ ಬರುವಂತೆ ಅವರನ್ನು ಸೇವೆಯಿಂದ ವಜಾ ಮಾಡಿ (ಡಿಸ್‌ಮಿಸ್ಸುಡು ಫ್ರಮ್‌ ಸರ್ವಿಸ್‌) ಈ ಮೂಲಕ 
ಆದೇಶ ಹೊರಡಿಸಿದೆ. 
ಅಧೀಕ್ಷಕರು, 
ಪಿ.ಆರ್‌. 1424 ಕೇಂದ್ರ ಕಾರಾಗೃಹ ಬಳ್ಳಾರಿ ಹಾಗೂ ಶಿಸ್ತು ಪ್ರಾಧಿಕಾರಿಗಳು 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 6ನೇ ಮಹಡಿ, ಕೆ.ಹೆಚ್‌.ಬಿ. ಕಾಂಪ್ಲೆಕ್ಸ್‌, 
ಕಾವೇರಿ ಭವನ, ಕೆ.ಜಿ. ರಸ್ತೆ, ಬೆಂಗಳೂರು 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರ ಕಛೇರಿಯ ನಡವಳಿಗಳು 
ವಿಷಯ : 2005-06ನೇ ಸಾಲಿನಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ “ಸಹಾಯಕ ಸರ್ಕಾರಿ ಅಭಿಯೋಜಕರು-ವ- 
ಸಹಾಯಕ ಸರ್ಕಾರಿ ವಕೀಲರು” ಗಳ ವರ್ಗಾವಣೆ ಕುರಿತು. 
ಉಲ್ಲೇಖ : ಸರ್ಕಾರದ ಪತ್ರ ಸಂಖ್ಯೆ: ಒಇ 714 ಪಿಪಿಇ 2005, ದಿನಾಂಕ: 26ನೇ ಸೆಪ್ಟೆಂಬರ್‌, 2005. 
ಆದೇಶ ಸಂಖ್ಯೆ: ಡಿಪಿಎನ್‌: ಸಿಶಾ-1: 135: 2005-2006, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್‌, 2005 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಗೆ ನಮೂದಿಸಿರುವ ಅಂಕಣ (2)ರಲ್ಲಿ 
ಸೂಚಿಸಿರುವ “ಸಹಾಯಕ ಸರ್ಕಾರಿ ಅಭಿಯೋಜಕರು-ವ- ಸಹಾಯಕ ಸರ್ಕಾರಿ ವಕೀಲರು”ಗಳನ್ನು ಅಂಕಣ (3)ರಲ್ಲಿ ನಮೂದಿಸಿರುವ ಸ್ಥಳಗಳಲ್ಲಿ 
ಸಾರ್ವಜನಿಕ ಹಿತಿದೃಷ್ಟಿಯಿಂದ: ಕೋರಿಕೆ ಮೇರೆಗೆ ವರ್ಗಾವಣೆ ಮಾಡಲಾಗಿದೆ. 

















ಕ್ರ.ಸಂ. ಅಧಿಕಾರಿಯ ಹೆಸರು, ಪದನಾಮ, ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 
1 2 3 

1. ಶ್ರೀ ಎಂ.ಹೆಚ್‌. ಕಬಾಡಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಬಿ.ಐ. |, ಸಹಾಯಕ ಸರ್ಕಾರಿ ಅಭಿಯೋಜಕರು, 

ನಿಂದ ಮಾತೃ ಇಲಾಖೆಗೆ ವಾಪಸ್ಸಾಗಿ ಸ್ಥಳ ನಿಯುಕ್ತಿ ನಿರೀಕ್ಷಣೆಯಲ್ಲಿರುವ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಾಗಡಿ, 
(ತೆರವಿರುವ ಸ್ಥಾನದಲ್ಲಿ 

ದ್ರಿ ಶ್ರೀ ಕೆ. ಕೆಂಚಪ್ಪ, ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿವಿಲ್‌ ಜಡ್ಜ್‌ (ಕಿ.ವಿ) ಮತ್ತು | 2ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಜೆಎಂ.ಎಫ್‌.ಸಿ ನ್ಯಾಯಾಲಯ, ಚನ್ನಗಿರಿ. ಶಿವಮೊಗ್ಗ (ತೆರವಿರುವ ಸ್ಥಾನದಲ್ಲಿ 














ಈ ಆದೇಶವು ಕೂಡಲೇ ಜಾರಿಗೆ ಬರುತ್ತಿದ್ದು, ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. ಕ್ರ.ಸಂ. 2ರಲ್ಲಿ ಸೂಚಿಸಿರುವ 
ಅಧಿಕಾರಿಯವರ ವರ್ಗಾವಣೆಯು ಅವರ ವಿನಂತಿಯ ಮೇರೆಗೆ ಆಗಿರುವುದರಿಂದ, ಅವರು ಯಾವುದೇ ರೀತಿಯ ವರ್ಗಾವಣೆ ಸೌಲಭ್ಯಗಳಿಗೆ (ಸೇರುವ 
ಅವಧಿ, ವರ್ಗಾವಣೆ ಅನುದಾನ, ವರ್ಗಾವಣೆ ಪ್ರಯಾಣ ಭತ್ಯೆ ಇತ್ಯಾದಿ) ಅರ್ಹರಿರುವುದಿಲ್ಲ. 

ಆರ್‌.ಜೆ. ದೇಸಾಯಿ 
ಪಿ.ಆರ್‌. 1426 ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಕಾರ್ಯಾಲಯ 
ಅಧಿಭಾರ ಅರ್ಜಿ ಸಂಖ್ಯೆ: 4: 2004-2005 


ಅರ್ಜಿದಾರರು: ಎದುರು ಅರ್ಜಿದಾರರು: 
ವ್ಯವಸ್ಥಾಪಕರು, ಎಂ. ಸಿದ್ಧರಾಮಯ್ಯ, 
ಪ್ರಾಥಮಿಕ ಕೃಷಿ ಸಹಕಾರ, ಬ್ಯಾಂಕ್‌ (ನಿ), ಯಳನಡು, ಮಾಜಿ ವ್ಯವಸ್ಥಾಪಕರು, ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌ ನಿ., 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು. ಯಳನಡು, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು. 


ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 103ರ ಮೇರೆಗೆ ಹೊರಡಿಸಿದ ತೀರ್ಪು ಮುನ್ನ ಜಪ್ತಿ ಆಜ್ಞೆ, 
ಪ್ರಸ್ತಾವನೆ: 

ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌ (ನಿ) ಯಳನಡು, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಇದರ ಮಾಜಿ ವ್ಯವಸ್ಥಾಪಕರಾದ ಎಂ. ಸಿದ್ಧರಾಮಯ್ಯ 
ಇವರು ಬ್ಯಾಂಕ್‌ನಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಬ್ಯಾಂಕ್‌ನ ಹಣ ರೂ.125860-41 ಗಳನ್ನು ದುರುಪಯೋಗ 
ಪಡಿಸಿಕೊಂಡಿರುವುದು ಬ್ಯಾಂಕ್‌ನ 2001-2002 ಮತ್ತು 2002-2003ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಬೆಳಕಿಗೆ ಬಂದಿದ್ದು ದುರುಪಯೋಗ 
ಪಡಿಸಿಕೊಂಡಿರುವ ಹಣವನ್ನು ಬ್ಯಾಂಕ್‌ಗೆ ಮರು ಪಾವತಿಸದೆ ಇದ್ದರಿಂದ ಅರ್ಜಿದಾರರು ದುರುಪಯೋಗವಾಗಿರುವ ಹಣದ ವಸೂಲಾತಿಗಾಗಿ ಸಹಕಾರ 
ಸಂಘಗಳ ಕಾಯಿದೆ ಕಲಂ 69ರ ಅಡಿಯಲ್ಲಿ ಅಧಿಭಾರ ಅರ್ಜಿ ದಾಖಲು ಮಾಡಿ ವಸೂಲಾತಿ ಆದೇಶ ಕೋರಿದ್ದರ ಮೇರೆಗೆ ಪ್ರಕರಣವನ್ನು ಕಡತದ 
ಮೇಲೆ ತೆಗೆದುಕೊಂಡು ಪ್ರಕರಣದ ವಿಚಾರಣೆ ನಡೆಯುತ್ತಿರುತ್ತದೆ. 

ಅರ್ಜಿದಾರರು ದುರುಪಯೋಗದ ಮೊತ್ತಕ್ಕೆ ತಕ್ಕ ಮೌಲ್ಯದ ಸ್ಟಿರಾಸ್ತಿಯನ್ನು ತೀರ್ಪು ಮುನ್ನ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡುವಂತೆ ಮನವಿ 
ಮಾಡಿದ್ದರ ಮೇರೆಗೆ ಬ್ಯಾಂಕ್‌ನ ಹಿತದೃಷ್ಟಿಯಿಂದ ಭದ್ರತೆಗಾಗಿ ಎದುರು ಅರ್ಜಿದಾರರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಸ್ಟಿರಾಸ್ತಿಯನ್ನು ಪರಭಾರೆ 
ಮಾಡುವ ಅಥವಾ ಮಾರಾಟ ಮಾಡುವ ದಾನ ಮಾಡುವ ಅಥವಾ ಇನ್ನಾವುದೇ ರೀತಿ ವರ್ಗಾಯಿಸುವುದನ್ನು ತಡೆಗಟ್ಟಲು ಈ ಕೆಳಕಂಡ ಷರತ್ತಿನೊಂದಿಗೆ 
ತೀರ್ಪು ಮುನ್ನ ಜಪ್ತಿ ಆದೇಶ ಹೊರಡಿಸಿದೆ. 


೧೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ಭಾಗ - ೩ 





ಆದೇಶ 
ಸಂಖ್ಯೆ: ಸನಿ-34: ಡಿಡಿಎನ್‌: ಕಲಂ:103: 33: 05-06, ದಿನಾಂಕ: 17ನೇ ಸೆಪ್ಟೆಂಬರ್‌, 2005 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಆದ ನಾನು 
ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 103ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ: 
21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸುತ್ತಾ ಈ ಕೆಳಗೆ ಕಾಣಿಸಿರುವ ಸ್ಲಿರಾಸ್ತಿಯನ್ನು ತೀರ್ಪು ಮುನ್ನ ಷರತ್ತಿನೊಂದಿಗೆ 
ಜಪ್ತಿಗೊಳಿಸಲಾಗಿದೆ ಎಂದು ಆದೇಶಿಸಿದೆ. ಅಲ್ಲದೆ ಎದುರು ಅರ್ಜಿದಾರರು ತೀರ್ಪು ಮುನ್ನ ಷರತ್ತು ಪೂರ್ವಿಕ ಜಪ್ತಿ ಆಜ್ಞೆಯಿಂದ ವಿಮುಕ್ತರಾಗಲು 
ಇಚ್ಛಿಸಿದಲ್ಲಿ ಜಪ್ತಿಗೊಳಿಸಲ್ಪಟ್ಟ ಸ್ಥಿರಾಸ್ತಿಯ ಮೌಲ್ಯಕ್ಕೆ ತಕ್ಕಷ್ಟು ಮತ್ತು ನ್ಯಾಯಾಲಯವು ಸರಿ ಎಂದು ಭಾವಿಸುವ ನಗದು ಭದ್ರತೆಯನ್ನು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಹೆಸರಿನಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ (ನಿ) ತಿಪಟೂರು 
ಶಾಖೆಯಲ್ಲಿ ಅಮಾನತ್ತು ಖಾತೆಯಲ್ಲಿ ತೊಡಗಿಸಿ ಈ ಬಗ್ಗೆ ರಸೀತಿ ಅಥವಾ ಚಲನ್‌ ಪ್ರತಿಯನ್ನು ಈ ಆದೇಶದ ದಿನಾಂಕದಿಂದ ಮೂವತ್ತು (30) 
ದಿವಸದೊಳಗಾಗಿ ಈ ಕೆಳಕಂಡ ಸಹಿದಾರರಿಗೆ ಹಾಜರು ಪಡಿಸುವುದರ ಮೂಲಕ ಜಪ್ತಿ ಆಜ್ಞೆಯಿಂದ ಹೊರಗುಳಿಯಬಹುದೆಂದು ಸಂಬಂಧಿಸಿದವರಿಗೆ 
ತಿಳುವಳಿಕೆ ನೀಡಲಾಗಿದೆ. ಭದ್ರತೆಯನ್ನು ಒದಗಿಸುವ ಷರತ್ತನ್ನು ಪೂರೈಸಲು ವಿಫಲರಾದರೆ ಈ ಜಪ್ತಿ ಆಜ್ಞೆಯನ್ನು ಖಾಯಂ ಗೊಳಿಸಲಾಗುವುದೆಂದು 
ತಿಳಿಯುವುದು ಮತ್ತು ಈ ಕೆಳಕಂಡ ಸ್ಲಿರಾಸ್ತಿಯನ್ನು ಪಡೆಯುವ ಅಥವಾ ಖರೀದಿಸುವ ದಾನ ಪಡೆಯುವ ಅಥವಾ ಇನ್ನಾವುದೇ ರೀತಿ ಹೊಂದುವ ವ್ಯಕ್ತಿ 
ಅಥವಾ ಸಂಸ್ಥೆಗಳು ಸಹ ಈ ಷರತ್ತು ಸಹಿತ ಜಪ್ತಿ ಆಜ್ಞೆಗೆ ಒಳಪಡುವುದೆಂದು ಆದೇಶಿಸಿದೆ. ಒಂದು ವೇಳೆ ಈ ಜಪ್ತಿ ಆಜ್ಞೆಯನ್ನು ಉಲ್ಲಂಘಿಸಿ 
ಸ್ಟಿರಾಸ್ತಿಯನ್ನು ಪಡೆಯುವ ಖರೀದಿಸುವ ದಾನ ಪಡೆಯುವ ಮತ್ತು ಇನ್ನಾವುದೇ ರೀತಿ ವ್ಯಕ್ತಿ ಅಥವಾ ಸಂಸ್ಥೆಗಳು ಹೊಂದಿದರೆ ಸಿಂಧುವಾಗುವುದಿಲ್ಲವೆಂದು 
ಸಾರ್ವಜನಿಕರಲ್ಲಿ ತಿಳಿಯಪಡಿಸಿದೆ. 

ಜಪಿ ಆಜೆಗೆ ಒಳಗಾದ ಸಿರಾಸಿ ವಿವರ 



































ಕ್ರ. ಚಕ್ಕುದಾರರ ಹೆಸರು ಸ್ಥಿರಾಸ್ತಿ ಇರುವ ಪ್ದ ಹೋಬಳಿ ತಾ ಖಾತೆ ನಂ. ವಿಸ್ತೀರ್ಣ ತರಹೆ 
ಸಂ. ಗ್ರಾಮ 
1. ಎಂ. ಸಿದ್ಧರಾಮಯ್ಯ | ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ಪುರಸಭೆಯ | 169:154, 2050 | 21445 | ಎಸಿ ಷಡ್‌ 
ಬಿನ್‌ ಮರುಳಯ್ಯ ಟೌನ್‌ 1ನೇ ಡಿವಿಜನ್‌ ಬ್ರಾಹ್ಮಣರ ಬೀದಿ | ಮನೆ 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 17.09.2005ರಂದು ನೀಡಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌. 1427 ತಿಪಟೂರು ಉಪವಿಭಾಗ, ತಿಪಟೂರು. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್‌ ಜಿಲ್ಲೆ ಬೀದರ 
ವಿಷಯ : ಸ್ಥಗಿತಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಭಾಟಸಾಂಗವಿ ತಾ: ಭಾಲ್ಕಿ ಇದನ್ನು ಸಹಕಾರ ಕಾಯ್ದೆ 1959ರ ಕಲಂ 
72(2 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಉಪ ವಿಭಾಗ, ಬೀದರ ಇವರ ಪತ್ರ ಸಂಖ್ಯೆ: ಸನಿಬಿ1/ವಿ4ಸಮಾಪನೆ/ 
ಸಿಆರ್‌-/2005-2006/ ದಿನಾಂಕ: 12.08.2005. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ರವರು ನೊಂದಣಿ ಸಂಖ್ಯೆ: ಸನಿಬಿ1/ವಿ4 ಜಿಓಜಿ/24368/ 1998-99 ದಿನಾಂಕ: 
27.11.1998ರಲ್ಲಿ ನೊಂದಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಭಾಟಸಾಂಗವಿ ತಾ: ಭಾಲ್ಕಿ ಈ ಸಂಘವು ಸುಮಾರು ವರ್ಷಗಳಿಂದ ತನ್ನ 
ಕಾರ್ಯಚಟುವಟಿಕೆಗಳನ್ನು ನಡೆಸದೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತದೆ. ಆದ್ದರಿಂದ ಇದನ್ನು ಸಮಾಪನೆಗೊಳಿಸಲು ಉಲ್ಲೇಖ (1ರ ಮುಖೀನ 
ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ ಸದರಿ ಸಂಘದ ಸದಸ್ಯರಿಗೆ ಸಂಘದ ಪನಃಶ್ಚೇತನಗೊಳಿಸಲು ಆಸಕ್ತಿ ಇರುವುದಿಲ್ಲ ಹಾಗೂ ಸಂಘದ ಸಮಾಪನೆ 
ಬಗ್ಗೆ ಯಾರಿಂದಲೂ ಯಾವುದೇ ತರಹದ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಪ್ರಯುಕ್ತ ಈ ಸಂಘವನ್ನು ಇದೇ ರೀತಿ 
ಮುಂದುವರೆಯಲು ಬಿಟ್ಟಲ್ಲಿ ಇನ್ನಷ್ಟು ಸಂಘದ ಸ್ಥಿತಿ ಹದಗೆಡುವ ಸಂಭಂವವಿರುವುದರಿಂದ ಮತ್ತು ಸದಸ್ಯರಿಗೆ ಯಾವುದೇ ರೀತಿಯ ಪ್ರಯೋಜನ 
ಇಲ್ಲವೆಂದು ಮನಗಂಡು ಸಹಾಯಕ ನಿಬಂಧಕರು, ಬೀದರ ರವರು ಇದನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿರುವುದರಿಂದ, ಮತ್ತು ಇದನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಸದಸ್ಯರಲ್ಲಿ ಆಸಕ್ತಿ ಕಂಡು ಬಂದಿಲ್ಲವಾದರಿಂದ ಸದರಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು ಈ 
ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಉನಿಬಿ/ವಿ2ಸಮಾಪನೆ/ಸಿಆರ್‌/ 2005-06/ 2529, ದಿನಾಂಕ: 19ನೇ ಸೆಪ್ಟೆಂಬರ್‌, 2005 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 722) ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ ಸಿಎಲ್‌ಎಂ/200/ ದಿನಾಂಕ: 21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ ಬೀದರ ಆದ ನಾನು ಸ್ಥಗಿತಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಭಾಟಸಾಂಗವಿ ತಾ: ಭಾಲ್ಕಿ ಇದನ್ನು ಸಮಾಪನೆಗೊಳಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73(1) ರನ್ವಯ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಭಾಲ್ಕಿ ಇವರಿಗೆ ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಸಮಾಪನಾಧಿಕಾರಿಗಳು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮಗಳು 1960ರ ನಿಯಮ 33ರ ನಿರ್ದೇಶನಗಳನ್ವಯ 
ಸದರಿ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ-ಜವಾಬ್ದಾರಿ ವಿಲೇಗೊಳಿಸಲು ಆಧ್ಯತಾ ಪಟ್ಟಿ ಸಲ್ಲಿಸುವುದು ಹಾಗೂ ಅನುಮೋದನೆ ಪಡೆದು ಆಸ್ತಿ 
ಜವಾಬ್ದಾರಿ ವಿಲೇಗೊಳಿಸಿ ನೊಂದಣಿ ಸಂಖ್ಯೆ ರದ್ದತಿಗಾಗಿ ಈ ಆದೇಶವು 30 ದಿವಸಗಳೊಳಗಾಗಿ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ಇಂದು ದಿನಾಂಕ: 19.09.2005ರಂದು ಹೊರಡಿಸಲಾಗಿದೆ. 


ಪಿ.ಆರ್‌. 1428 ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ ೧೩೦೩ 





ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್‌ ಜಿಲ್ಲೆ ಬೀದರ 
ವಿಷಯ : ಸ್ಥಗಿತಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ತೊಗಲೂರು ತಾ: ಬಸವಕಲ್ಯಾಣ ಇದನ್ನು ಸಹಕಾರ ಕಾಯ್ದೆ 1959ರ 
ಕಲಂ 72(2) ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಉಪ ವಿಭಾಗ, ಬೀದರ ಇವರ ಪತ್ರ ಸಂಖ್ಯೆ: ಸನಿಬಿ1/ವಿ4ಸಮಾಪನೆ/ 
ಸಿಆರ್‌-/2005-2006/ ದಿನಾಂಕ: 12.08.2005. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ರವರು ನೊಂದಣಿ ಸಂಖ್ಯೆ:ಆರ್‌ಎಸ್‌ಆರ್‌/ ಬಿಡಿಆರ್‌/ ಎಂಪಿಸಿಎಸ್‌/ 17335/ 
1979-80 ದಿನಾಂಕ:06.10.1979ರಲ್ಲಿ ನೊಂದಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ತೊಗಲೂರು ತಾ: ಬಸವಕಲ್ಯಾಣ ಈ ಸಂಘವು 
ಸುಮಾರು ವರ್ಷಗಳಿಂದ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸದೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತದೆ. ಆದ್ದರಿಂದ ಇದನ್ನು ಸಮಾಪನೆಗೊಳಿಸಲು 
ಉಲ್ಲೇಖ (1ರ ಮುಖೀನ ಶಿಫಾರಸ್ಸು ಮಾಡಿರುತ್ತಾರೆ. ಹಾಗೂ ಸದರಿ ಸಂಘದ ಸದಸ್ಯರಿಗೆ ಸಂಘದ ಪುನಃಶ್ಲೇತನಗೊಳಿಸಲು ಆಸಕ್ತಿ ಇರುವುದಿಲ್ಲ 
ಹಾಗೂ ಸಂಘದ ಸಮಾಪನೆ ಬಗೆ ಯಾರಿಂದಲೂ "ಯಾವುದೇ ತರಹದ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ವರದ ಮಾಡಿರುತ್ತಾರೆ. "ಪ್ರಯುಕ್ತ ಈ 
ಸಂಘವನ್ನು ಇದೇ ರೀತಿ ಮುಂದುವರೆಯಲು ಬಿಟ್ಟಲ್ಲಿ ಇನ್ನಷ್ಟು ಸಂಘದ ಸಿತಿ ಹದಗೆಡುವ ಸಂಭಂವವಿರುವುದರಿಂದ ಮತ್ತು ಸದಸ್ಯ ರಿಗೆ ಯಾವುದೇ 
ರೀತಿಯ ಪ್ರಯೋಜನೆ ಇಲ್ಲವೆಂದು ಮನಗಂಡು ಸಹಾಯಕ ನಿಬಂದೆಕರು, ಬೀದರ ರವರು ಇದನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು 
ಮಾಡಿರುವುದರಿಂದ, ಮತ್ತು” ಇದನ್ನು ಪುನಃಶ್ಲೇತನಗೊಳಿಸುವಲ್ಲಿ ಸದಸ್ಯರಲ್ಲಿ ಆಸಕ್ತಿ ಕಂಡು ಬಂದಿಲ್ಲವಾದರಿಂದ ಸದರಿ ಸಂಘವನ್ನು 
ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ: ಉನಿಬಿ/ವಿ2ಸಮಾಪನೆ/ಸಿಆರ್‌/ 2005-06/ 2542, ದಿನಾಂಕ: 22ನೇ ಸೆಪ್ಟೆಂಬರ್‌, 2005 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಿಂ 72) ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ J6o/ ಸಿಎಲ್‌ಎಂ/200/ ದಿನಾಂಕ: 21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ ಬೀದರ ಆದ ನಾನು ಸ್ಥಗಿತಸೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ತೊಗಲೂರು ತಾ: ಬಸವಕಲ್ಯಾಣ ಇದನ್ನು ಸಮಾಪನೆಗೊಳಿಸಿ ಕರ್ನಾಟಕ ಸಹಕಾರ ಸಂಘಗಳ” ಕಾಯ್ದೆ 1959ರ ಕಲಂ 730) ರನ್ವಯ ಸಹಕಾರ 
ಅಭಿವೃದ್ಧಿ ಅಧಿಕಾರಿ, ಹುಮನಾಬಾದ" ಇವರಿಗೆ ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಮಾಪನಾಧಿಕಾರಿಗಳು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಹಾಗೂ ನಿಯಮಗಳು 1960ರ ನಿಯಮ 33ರ ನಿರ್ದೇಶನಗಳನ್ವಯ 
ಸದರಿ ಸಂಘದ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ- -ಜವಾಬ್ದಾರಿ ವಿಲೇಗೊಳಿಸಲು ಆಧ್ಯತಾ ಪಟ್ಟಿ ಸಲ್ಲಿಸುವುದು ಹಾಗೂ ಅನುಮೋದನೆ ಪಡೆದು “ಆಸ್ತಿ 
ಜವಾಬ್ದಾರಿ ವಿಲೇಗೊಳಿಸಿ ನೊಂದಣಿ ಸಂಖ್ಯೆ ರದ್ದತಿಗಾಗಿ ಈ ಆದೇಶವು 30 ದಿವಸಗಳೊಳಗಾಗಿ ಪ್ರಸ್ತಾವನೆ ಸಲ್ಲಿನಲು ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು. “ತ್ರ; ಕಛೇರಿ ಮುದ್ರೆಯೊಂದಿಗೆ ಇಂದು ದಿನಾಂಕ: 20.09.2005ರಂದು ಹೊರಡಿಸಲಾಗಿದೆ. 
ಪಿ.ಆರ್‌. 1429 ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
“ಅಧಿಸೂಚನೆ 


ಸಂಖ್ಯೆ: ಆಕುಕ 374 ಎಂಎಸ್‌ಎಸ್‌ 2005, ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌, 2005 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಸಹೆ ನಿರ್ದೇಶಕರ ವೃಂದದ ಅಧಿಕಾರಿಗಳ ತಾತ್ಸ್‌ಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 
01.01.2005ರಲ್ಲಿದ್ದಂತೆ ತಹಾರಿಸಲು ಸರ್ಕಾರ ತೀರ್ಮಾನಿಸಿ ಕರ್ನಾಟಕ ಸರ್ಕಾರಿ "ನೌಕರರ (ಜೇಷ್ಠತಾ ನಿಯಮಾವಳಿ) 1957ರ” ನಿಯಮ 10ನ್ನು 
ಅನುಸರಿಸಿ ಸಂಬಂದಿಸಿದ ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಿದೆ. 

ಅನುಬಂಧದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿರುವ ಸ್ಥಾನವನ್ನು ಒಪ್ಪಿಕೊಳ್ಳುವುದರಿಂದ ಬಾಧಿತರಾದ ಅಥವಾ ಒಪ್ಪಿಕೊಳ್ಳದ ಅಧಿಕಾರಿಗಳು 
ಈ ಸ್ಥಾನದಿಂದ ಬಾಧಿತರಾಗಿರುವುದಕ್ಕೆ ಅಥವಾ ಒಪ್ಪಿಕೊಳ್ಳದಿರುವೆದಕ್ಕೆ ನಿರ್ಧಿಷ್ಟ ಕಾರಣಗಳು ಮತ್ತು ಆಧಾರಗಳನ್ನು ಒಳಗೊಂಡ ಆಕ್ಷೇಪಣೆಗಳನ್ನು 
ದ್ವಿಪ್ರತಿಗಳಲ್ಲಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಲುಪುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು ಇವರಿಗೆ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಮೂಲಕ 
ಸಲ್ಲಿಸತಕ್ಕದ್ದು, ಒಂದು ಮುಂಗಡದ ಪ್ರತಿಯನ್ನು ಕೆಳಗೆ ಸಹಿ ಮಾಡಿರುವವರಿಗೆ ನೇರವಾಗಿ ಕಳುಹಿಸಿಕೊಡತಕ್ಕದ್ದು. ಅಲ್ಲದೆ, ಈ ಜೇಷ್ಠತಾ ಪಟ್ಟಿಯಲ್ಲಿ 
ಕಾಣಿಸಿರುವ ಹೆಸರು, ಜನ್ಮ ದಿನಾಂಕ, ಸೇವಾ ವಿವರ ಮುಂತಾದವುಗಳಲ್ಲಿ ನಿರ್ದಿಷ್ಟ ತಪ್ಪುಗಳು ಕಂಡು ಬಂದು ಅವುಗಳ ಬದಲಾವಣೆ ಅವಶ್ಯವಿದ್ದಲ್ಲಿ 
ನಿರ್ದಿಷ್ಟ ದಾಖಲೆಗಳೊಡನೆ ಅವುಗಳನ್ನು ಕೆಳಗೆ ಸಹಿ ಮಾಡಿರುವವರ ಗಮನಕ್ಕೆ ತರಬಹುದು. 

ನಿರ್ದಿಷ್ಟ ಕಾರಣಗಳು, ದಾಖಲೆಗಳು, ಆಧಾರಗಳು ಇಲ್ಲದಿರುವ ಆಕ್ಷೇಪಣೆಗಳನ್ನು ಮತ್ತು ಅವಧಿ ಮೀರಿ ತಲುಪಿದ ಆಕ್ಷೇಪಣೆಗಳನ್ನು 
ಸರ್ಕಾರವು ಪರಿಗಣಸುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಕೆ. ತೆಗ್ಗಿನಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 374 ಎಂಎಸ್‌ಎಸ್‌ 2005, ದಿನಾಂಕ: 13.09.2005ಕ್ಕೆ ಅನುಬಂಧ 
ದಿನಾಂಕ: 01.01. 2005ರಲ್ಲಿದ್ದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಹ ನಿರ್ದೇಶಕರೆ ವೃಂದದ ತಾತ್ಕಾಲಿಕ 






























































ಜೇಷ್ಠತಾ ಪಟ್ಟಿ 

ಕ್ರ. ದ್ಯಾಧಿಕಾರಿಯ ಹೆಸರು | ನೇರ ನೇಮಕಾತಿ | ಮೀಸಲಾತಿ ಜನ್ಮ ದಿನಾಂಕ ಸೇವೆಗೆ ನೈಜವಾಗಿ ನೇಮಕಾತಿಗೆ 
ಸಂ. ಅಥವಾ ವರ್ಗ ಸೇರಿದ | ಮುಂಬಡ್ವಿ |. ಜೇಷ್ಠತೆಗೆ 

ಮುಂಬಡ್ತಿ ದಿನಾಂಕ ಹೊಂದಿದ ನೈಜವಾದ 

ಅಥವಾ ಇತರೆ ದಿನಾಂಕ ಅರ್ಹತಾ ದಿನಾಂಕ 
1 2 3 4 5 6 7 8 
1. | ಡಾ: ಕೆ.ಬಿ. ಜಯದೇವಪ್ಪ ಮುಂಬಡ್ತಿ ಅನ್ವಯಿಸುವುದಿಲ್ಲ 10.02.1947 | 23.09.1971 05.05.2004 | 05.05.2004 
2. | ಡಾ: ಬೇನಿಟಾ ವಿ.ಡೇವಿಡ್‌ ಎ ಎಕ 11.05.1948 | 12.06.1972 |05.05.2004 | 05.05.2004 
3. | ಡಾ: ಬಿ.ಕೆ. ಶಾಲಿನಿ ಶಿ ಎ 02.02.1948 | 07.01.1972 | 13.07.2004 | 13.07.2004 
4. | ಡಾ: ಎಂ. ಸೀತಾಲಕ್ಷ್ಮಿ ಶಿ ಎಸಿ 10.07.1947 | 08.03.1972 | 20.08.2004 | 20.08.2004 
5. | ಡಾ: ಎಂ.ಜಿ. ಪ್ರಸಾದ್‌ ಎಕ ಶಿ 22.10.1948 | 15.04.1974 | 20.08.2004... 20.08.2004 
6. | ಡಾ: ಎಸ್‌.ಎಸ್‌. ಜವಳಿ ಎಸ ಶ್‌ 09.11.1948 | 25.04.1974 | 20.08.2004 | 20.08.2004 
7. | ಡಾ: ವಿ.ಕೆ. ವೆಂಕಟೇಶ್‌ ಶಿ ಶಿ 05.09.1947 | 14.04.1974 | 20.08.2004 | 20.08.2004 
8. | ಡಾ: ಡಿ.ಆರ್‌. ಹಿರೇಗೌಡರ್‌ ಎಸ್ಸಿ ಎಸಿ 02.04.1948 | 22.03.1974 |; 20.08.2004... 20.08.2004 
ಎಸ್‌.ಕೆ. ತೆಗ್ಗಿನಮನಿ 

ಪಿ.ಆರ್‌. 1430 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


೧೩೦೪ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೭ ೨೦೦೫ 


ಭಾಗ - ೩ 





OFFICE OF THE DEPUTY COMMISSIONER OF COMMERCIAL TAXES, (TRANSITION-II) 
NAVANAGAR, HUBLI, 
No. DCCT/ Trans-ll/05-06/B/ 140: Dated: 12th September, 2005 



































Number Name 6 address | Registration | The Address | Dateof Whether Remarks 
(including of the dealer to | certificate | of the dealer | issue of lost/ 
Code No) |whom declaration | No. of the |to whom the |Form-37 by | destroyed 
Declaration form/s is/are dealer under declaration is/| the dealer | or stolen 
form/s lost! issued with by the] KST/CST are sent 
destroy or |dept. with date of | Acts 1957 
stolen. issue 
Form-37 M/s Shivashakti | 4030708-3 - - Lost These are the 3 
No.222529 Industries, 4036708-6 counter foils of 
to 222531 | C,122/1 Form-37 lost. 
(3) forms Industrial 
Estate-ll Gate, 
Gokul Road, 
Hubli-580030. 
Date of issue 
25.03.04 
Form-37 -do- -do- - - Lost These are the 4 
No.222532 Numbers of 
to Form-37 with 
222535(4) counter-foils 
Numbers of original and 
Form-37 duplicates lost 
PR-1431 Deputy Commissioner of Commercial Taxes, 


(Transitions-ll) Navanagar, Hubli. 


OFFICE OF THE DEPUTY COMMISSIONER OF COMMERCIAL TAXES, (TRANSITION-II) 
NAVANAGAR, 1081, 



































Number Name & address ೦1| Registration | Address of Date of Whether Remarks 
(including the dealer to whom| certificate |the dealer to | issue of 'C’ 1೦50 
Code No) | declaration form/s | No. of the whom the Forms by | destroy or 
Declaration | is/are issued with |dealer under said the dealer stolen 
form/s lost! | by the dept. with | KST/CST | declaration 
destroy or date of issue Acts form is / are 
stolen. sent 

'C' form | M/s Shivashakti | 4030708-3 - - Lost These are the 6 
No. Industries, 4036708-6 counter foils of 
1596059 to | C,122/1 'C' forms lost. 
1596064 Industrial Estate- 
(6) forms Il Gate, Gokul 

Road, Hubli- 

580030. 
'C' form -do- -do- - - Lost These are the 
No.159606 14 Numbers of 
5 to 'C' forms with 
1 596078 counter-foils 
(14) original and 
Numbers duplicates lost 
of ‘C' forms 
PR-1432 Deputy Commissioner of Commercial Taxes, 


PD-80 


(Constituted Under Pharmacy Act 1948) 


(Transitions-ll) Navanagar, Hubli. 
KARNATAKA STATE PHARMACY COUNCIL 


OFFICE OF THE REGISTRAR KARNATAKA STATE PHARMACY COUNCIL 
No.514/E, Ist Main, Vijayanagar Club Road, R.P.C. Layout, Vijayanagar, 
2nd Stage, Bangalore-560 040. 
Ph-23404000, 23383142 Fax: 23202345 E-mail: kspcdic@blr.vsnl.net.in 
Web: www.kspcdic.com 
MATTER OF PUBLICATION 

The Karnataka State Pharmacy Council Bangalore constituted under Pharmacy Act 1948, in its 
64th Meeting held on 1st October 2005 has extended the term of the present Registrar, Sri S.B. Gore, B. 
Pharma, for a further period of 5 years from 1st October, 2005. 


By Order of the General Council, 

SRI D.A. GUNDURAO 
President 

Karnataka State Pharmacy Council. 








